


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೦, ೨೦೧೬ (ಫಾಲ್ಗುಣ ೨೦, ಶಕ ವರ್ಷ ೧೯೩೭) ಸಂಚಿಕೆ ೧೦ 
Volume 151 Bengaluru, Thursday, March 10, 2016 (Phalguna 20, Shaka Varsha 1937) Issue 10 
ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಐ 125 ಎಸ್‌ಜಿಎಫ್‌ 2015, ಬೆಂಗಳೂರು, ದಿನಾಂಕ 08/12/2015 


1). ಮೆ॥ ಹರ್ಷ ಶುಗರ್ಸ್‌ ಪ್ರೈವೇಟ್‌ ಲಿ. ಈ ಹೊಸ ಸಕ್ಕರೆ ಕಾರಾನೆಗೆ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯದ ಆದೇಶ 
ಸಂಖ್ಯೆ:244/ಎಸ್‌ಐಎ/ಐಎಂಓ/2015, ದಿನಾಂಕ 17/2/2015 ರಲ್ಲಿ ಐಇಎಂ ನೀಡಲಾಗಿದೆ. ಕರ್ನಾಟಕ ರಾಜ್ಯ ಉನ್ನತ ಮಟ್ಟದ ಸಮಿತಿಯು ಈ ಕಾರಾನೆಗೆ 
5000 ಟಿಸಿಡಿ ಸಾಮರ್ಥ್ಯ ಹಾಗೂ 30 ಮೆ.ವ್ಯಾಟ್‌ ಸಾಮರ್ಥ್ಯದ ಸಹ-ವಿದ್ಯುತ್‌ ಘಟಕಕ್ಕೆ ರೂ. 213.00 ಕೋಟಿಗಳ ಬಂಡವಾಳ ಹೂಡಿಕೆಯೊಂದಿಗೆ ಹೊಸ 
ಸಕ್ಕರೆ ಕಾರ್ವಾನೆ ಸ್ಥಾಪಿಸಲು ಸರ್ಕಾರದ ಆದೇಶ ಸಂಖ್ಯೆ: CI 173 SPI 2015, ದಿನಾಂಕ 10/07/2015 ರಲ್ಲಿ ತಾತ್ವಿಕ ಅನುಮೋದನೆ ನೀಡಲಾಗಿದೆ. 


2) ಮೆ॥ ಹರ್ಷ ಶುಗರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, ಸವದತ್ತಿ, ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. ಈ ಕಾರ್ಪಾನೆಗೆ ಕಬ್ಬು ಕ್ಷೇತ್ರ ನಿಗದಿಪಡಿಸುವ ಸಂಬಂಧ 
ಆಯುಕ್ತರು, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ನಿರ್ದೇಶಕರು ಸರ್ಕಾರಕ್ಕೆ ಸಲ್ಲಿಸಿರುವ ದಿನಾ೦ಕ 15/06/2015ರ ಪ್ರಸ್ತಾವನೆಯಲ್ಲಿ ಸದರಿ ಸ್ಥಳದಿ೦ದ 7.5 ಕಿ.ಮೀ 
ವ್ಯಾಪ್ತಿಯೊಳಗೆ ಬರುವ ಮೆ॥ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಲಾನೆ, ಸಿದ್ದಸಮುದ್ರ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಈ ಕಾರ್ಪಾನೆಗೆ 
ಹಂಚಿಕೆಯಾಗಿರುವ 6 ಗ್ರಾಮಗಳು ಮತ್ತು ಶ್ರೀ ರೇಣುಕಾ ಶುಗರ್ಸ್‌ ಲಿ. ಮುನವಳ್ಳಿ, ಸೌದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಈ ಕಾರ್ಲಾನೆಗೆ ಹಂಚಿಕೆಯಾಗಿರುವ 
2 ಗ್ರಾಮಗಳೂ ಸೇರಿದಂತೆ 8 ಗ್ರಾಮಗಳನ್ನು ಸಂಬಂಧಪಟ್ಟ ಕಾರ್ಬಾನೆಗಳಿಂದ ಹಿಂದಕ್ಕೆ ಪಡೆದು ಹಾಗೂ ಯಾವುದೇ ಕಾರ್ಪಾನೆಗೆ ಹಂಚಿಕೆಯಾಗದಿರುವ 9 
ಗ್ರಾಮಗಳು ಸೇರಿದಂತೆ ಒಟ್ಟು ಸವದತ್ತಿ ತಾಲ್ಲೂಕಿನ 17 ಗ್ರಾಮಗಳನ್ನು ಮೆ। ಹರ್ಷ ಶುಗರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌., ಸವದತ್ತಿ ತಾಲ್ಲೂಕು ಬೆಳಗಾವಿ ಜಿಲ್ಲೆ ಈ 
ಕಾರ್ಪಾನೆಗೆ ಕಬ್ಬು ಮೀಸಲು ಕ್ಷೇತ್ರವನ್ನಾಗಿ ನಿಗಧಿಪಡಿಸಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. 

3) ರಾಜ್ಯದಲ್ಲಿ ಹೊಸ ಸಕ್ಕರೆ ಕಾರ್ಪಾನೆ ಸ್ಥಾಪಿಸಲು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಕಾರಾನೆಗಳ ಸಾಮರ್ಥ್ಯ ವಿಸ್ತರಿಸುವ ಬಗ್ಗೆ ರಾಜ್ಯ 
ಸರ್ಕಾರದ ನೀತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ: ಸಿಐ 187 ಎಸ್‌ಜಿಎಫ್‌ 2007, ದಿನಾಂಕ 11/9/2007 ರಲ್ಲಿ ಪ್ರಕಟಿಸಲಾಗಿದೆ. ಅದರಂತೆ ಹೊಸ ಸಕ್ಕರೆ 
ಕಾರ್ಪಾನೆಗಳಿಗೆ ಕಬ್ಬಿನ ಮೀಸಲು ಕ್ಷೇತ್ರವನ್ನು 15 ಕಿ.ಮೀ ಅ೦ತರದೊಳಗೆ ಹಂಚಿಕೆ ಮಾಡತಕ್ಕದ್ದು. ಒಂದು ವೇಳೆ 15 ಕಿ.ಮೀ. ಅ೦ತರದೊಳಗೆ ಸಾಕಷ್ಟು 
ಕಬ್ಬು ದೊರೆಯದಿದ್ದಲ್ಲಿ 15 ಕಿ.ಮೀ. ಹೊರಗಿನ ಕಬ್ಬಿನ ಮೀಸಲು ಕ್ಷೇತ್ರವನ್ನು ಹಂಚಿಕೆ ಮಾಡಬಹುದು. ಆದರೆ, ಈ ರೀತಿ ಹಂಚಿಕೆ ಮಾಡಲಾದ ಪ್ರದೇಶವು 
ಹಾಲಿ ಇರುವ ಬೇರೆ ಸಕ್ಕರೆ ಕಾರ್ಯಾನೆಗಳ 15 ಕಿ.ಮೀ. ವ್ಯಾಪ್ತಿಯ ಹೊರಗಡೆ ಇರತಕ್ಕದ್ದು ಎಂದು ನಿಗದಿಪಡಿಸಿದೆ. 


4) ಭಾರತ ಸರ್ಕಾರವು ಹೊರಡಿಸಿರುವ "ಕಬ್ಬು (ನಿಯಂತ್ರಣ) ಆದೇಶ, 1966' ರ ಕಂಡಿಕೆ 6ರಲ್ಲಿ ಕಬ್ಬು ವಿತರಣೆ ಮತ್ತು ಸಾಗಾಟವನ್ನು ಕೇಂದ್ರ ಸರ್ಕಾರಕ್ಕೆ 
ಅಧಿಕಾರ ನೀಡಲಾಗಿದ್ದು, ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರವನ್ನು ಮರು ಹಂಚಿಕೆ ಮಾಡಿರುತ್ತದೆ. ಅದರಂತೆ ಮೆ॥ ಸೋಮೇಶ್ವರ ಸಹಕಾರಿ 
ಸಕ್ಕರೆ ಕಾರ್ಪಾನೆ, ಸಿದ್ದಸಮುದ್ರ, ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಈ ಕಾರ್ಪಾನೆಗೆ ಹಂಚಿಕೆಯಾಗಿರುವ 6 ಗ್ರಾಮಗಳು ಮತ್ತು ಶ್ರೀ ರೇಣುಕಾ 
ಶುಗರ್ಸ್‌ ಲಿ. ಮುನವಳ್ಳಿ, ಸೌದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಈ ಕಾರ್ಪಾನೆಗೆ ಹಂಚಿಕೆಯಾಗಿರುವ 2 ಗ್ರಾಮಗಳು ಸೇರಿದಂತೆ 8 ಗ್ರಾಮಗಳನ್ನು 
ಸಂಬಂಧಪಟ್ಟ ಕಾರ್ಯಾನೆಗಳಿಂದ ಹಿಂದಕ್ಕೆ ಪಡೆದು ಹಾಗೂ ಯಾವುದೇ ಕಾರ್ಪಾನೆಗೆ ಹಂಚಿಕೆಯಾಗದಿರುವ 9 ಗ್ರಾಮಗಳು ಸೇರಿದಂತೆ ಒಟ್ಟು ಸವದತ್ತಿ 
ತಾಲ್ಲೂಕಿನ 17 ಗ್ರಾಮಗಳನ್ನು ಸಂಬಂಧಪಟ್ಟ ಕಾರ್ಯಾನೆಗಳಿ೦ಂದ ಹಿಂಪಡೆದು ಮೆ॥ ಹರ್ಷ ಶುಗರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌., ಸವದತ್ತಿ, ಸವದತ್ತಿ ತಾಲ್ಲೂಕು 
ಬೆಳಗಾವಿ ಜಿಲ್ಲೆ, ಇಲ್ಲಿ ಸ್ಥಾಪಿಸಲಿರುವ ಹೊಸ ಸಕ್ಕರೆ ಕಾರ್ಲಾನೆಗೆ ಅದರ 7.5 ಕಿ.ಮೀ ವ್ಯಾಪ್ತಿಯೊಳಗೆ ಬರುವ ಈ ಕೆಳಕಂಡ 17 ಗ್ರಾಮಗಳನ್ನು ಕಬ್ಬು 
ಮೀಸಲು ಕ್ಷೇತ್ರವನ್ನಾಗಿ ಹಂಚಿಕೆ ಮಾಡಿದೆ. 


(೨೨೯) 


೨೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ 


ಭಾಗ ೧ 










































































ಕ್ರಸ ಗ್ರಾಮಗಳ ಹೆಸರು ಮೆ॥ ಹರ್ಷ ಶುಗರ್ಸ್‌ ಪ್ರೈವೇಟ್‌ ಲಿ, | ಯಾವ ಕಾರ್ಯಾನೆಯಿಂದ 
ನಿಂದ ಅಂತರ (ಕಿ.ಮೀ) ಗಳಲ್ಲಿ ಹಿಂಪಡೆಯಲಾಗಿದೆ 
1 ಅಸುಂಡಿ 3.30 
2 ಮುಗಳಿ 4.80 
3 ಶಿಂಗಾರಗೊಪ್ಪ 5.07 
4 | ಸುತಗಟ್ಟಿ 7.47 
5 ಏಣಗಿ 7.48 
6 ಹಿಟ್ಟಣಗಿ 7.44 
5} ಗೋವನಕೊಪ್ಪ ಕೆ.ವೈ 7.50 
8 ಬಮಗುಂಡಿಕೊಪ್ಪ 6.35 
9 ಗುರ್ಲಹೊಸೂರು 5.85 
10 ಕೆಂಚಲಾರಕೊಪ್ಪ 6.55 ರೇಣುಕಾ ಶುಗರ್ಸ್‌ ಲಿ. 
11 ಸವದತ್ತಿ 7.26 ರೇಣುಕಾ ಶುಗರ್ಸ್‌ ಲಿ. 
12 | ನಡುವಿನಹಳ್ಳಿ 6.18 ಸೋಮೇಶ್ವರ ಶುಗರ್ಸ್‌ ಲ್ಲಿ 
3 | ಕಡೆಹಳ್ಳಿ 7.43 ಸೋಮೇಶ್ವರ ಶುಗರ್ಟ್‌ ಲ್ಲಿ 
14 ಇನಾಂಹೊಂಗಲ 7.50 ಸೋಮೇಶ್ವರ ಶುಗರ್ಸ್‌ ಲಿ. 
15 ಕೆಂಚರಾಮನಹಾಳ 6.80 ಸೋಮೇಶ್ವರ ಶುಗರ್ಸ್‌ ಲ್ಲ. 
16 ಯಡಹಳ್ಳಿ 7.48 ಸೋಮೇಶ್ವರ ಶುಗರ್ಸ್‌ ಲ್ಲಿ, 
17 ಸಂಗ್ರೇಶಕೊಪ್ಪ 7.45 ಸೋಮೇಶ್ವರ ಶುಗರ್ಸ್‌ ಲ್ಲ. 





5) ಮೇಲ್ಕಂಡ ಕಬ್ಬು ಮೀಸಲು ಕ್ಷೇತ್ರ ಹಂಚಿಕೆಯು ಕೇಂದ್ರ ಸರ್ಕಾರ/ರಾಜ್ಯ ಸರ್ಕಾರ ಕಾಲ ಕಾಲಕ್ಕೆ ಹೊರಡಿಸುವ ಅಧಿನಿಯಮ/ ನಿಯಮಗಳು/ 
ಸೂಚನೆಗಳಿಗೆ ಹಾಗೂ ಈ ಕೆಳಕಂಡ ಷರತ್ತಿಗಳಿಗೆ ಒಳಪಟ್ಟಿರುತ್ತದೆ. 


ಎ) ಮೆ॥ ಹರ್ಷ ಶುಗರ್ಸ್‌ ಪ್ರೈವೇಟ್‌ ಲಿ. ಕಾರ್ಲಾನೆಯು ಕಾರ್ಪಾನೆ ನಡೆಸಲು 
ನೀಡುವ ಚಾಲ್ತಿಯಲ್ಲಿರುವ ಕೈಗಾರಿಕಾ ಲೈಸೆನ್ಸ್‌ನ್ನು ಹೊಂದಿರತಕ್ಕದ್ದು. 

ಬಿ) ಕಬ್ಬು ಮೀಸಲು ಕ್ಷೇತ್ರಗಳನ್ನು ಹಂಚಿಕೆ ಪಡೆದ ಕಾರ್ಯಾನೆಯು ಮೇಲೆ ನಿಗದಿಪಡಿಸಿರುವ ಪ್ರದೇಶದಿಂದಲೇ ಕಬ್ಬನ್ನು ಪಡೆಯತಕ್ಕದ್ದು. 

ಸಿ) ಮೆ। ಹರ್ಷ ಶುಗರ್ಸ್‌ ಪ್ರೈವೇಟ್‌ ಲಿ, ಕಾರ್ಯಾನೆಯ ಕಬ್ಬು ನುರಿಸುವ ಸಾಮರ್ಥ್ಯವು 5000 ಟಿಸಿಡಿ ಇದ್ದು, ಸದರಿ ಕಾರ್ಪಾನೆಗೆ 
ವಾರ್ಷಿಕವಾಗಿ ಲಭ್ಯವಾಗುವ ಕಬ್ಬಿನ ಪ್ರಮಾಣವು 5.02 ಲಕ್ಷ ಮೆ.ಟನ್‌ ಇರುತ್ತದೆ. ಈ ಕಾರ್ಬಾನೆಯು ಸ್ಥಾಪನೆಯಾಗುವವರೆಗೆ, ತಾತ್ಕಾಲಿಕವಾಗಿ 
ಈ ಹಿಂದೆ ಹಂಚಿಕೆ ಮಾಡಿದ್ದ ಕಾರ್ಪಾನೆಗಳು ಕಬ್ಬನ್ನು ರೈತರಿಂದ ಖರೀದಿಸಬಹುದಾಗಿದೆ. 

ಡಿ) ಕಬ್ಬು ಮೀಸಲು ಪ್ರದೇಶದಲ್ಲಿನ ಪ್ರತಿ ಕಬ್ಬು ಬೆಳಗಾರ ಅಥವಾ ಪ್ರತಿ ಕಬ್ಬು ಬೆಳೆಗಾರರ ಸಹಕಾರಿ ಸಂಘವು ಮೇಲ್ಕಂಡ ಕಾರ್ಪಾನೆಗೆ ಕಬ್ಬು 
ಸರಬರಾಜು ಮಾಡುವ ಕಬ್ಬಿನ ಪ್ರಮಾಣದ ಬಗ್ಗೆ ಕಾರ್ಯಾನೆಯು ಒಪ್ಪಂದ ಮಾಡಿಕೊಳ್ಳುವುದು. 

ಇ) ಮೇಲ್ಕಂಡ ಕಬ್ಬು ಮೀಸಲು ಪ್ರದೇಶದಿಂದ ಮೇಲೆ ಹಂಚಿಕೆ ಮಾಡಲಾದ ಕಾರ್ಪಾನೆಗೆ ಹೊರತುಪಡಿಸಿ ಹೊರಗಿನ ಪ್ರದೇಶಕ್ಕೆ ಯಾವುದೇ 
ಕಾರಣಕ್ಕೂ ಜಿಲ್ಲಾಧಿಕಾರಿಗಳ ಆದೇಶವಿಲ್ಲದೆ ಸಾಗಣೆ ಮಾಡುವ ಹಾಗಿಲ್ಲ. 


ಎಫ್‌) ಯಾವುದೇ ಸಕ್ಕರೆ ಕಾರ್ಬಾನೆಯು ತನಗೆ ಹಂಚಿಕೆಯಾದ ಕಬ್ಬು ಮೀಸಲು ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ 
ಬೆಳೆದಿರುವ ಕಬ್ಬನ್ನು ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೇ ಖರೀದಿಸಿದಲ್ಲಿ ಅಂತಹ ಕಾರ್ಯಾನೆಗಳ ವಿರುದ್ದ ನಿಯಮಾನುಸಾರ ಕ್ರಮ 
ಜರುಗಿಸಲಾಗುವುದು. 

ಜಿ) ಕಬ್ಬು ಸಾಗಣೆ ಮಾಡಲು ಪರವಾನಿಗೆ ಮಂಜೂರಾತಿ ಅರ್ಜಿಯನ್ನು ನಮೂನೆ-2ರಲ್ಲಿ ರೂ.5/- ಶುಲ್ಕ ಮತ್ತು ರೂ.100/- ಭದ್ರತಾ ಠೇವಣಿ 
ಶುಲ್ಕದೊಂದಿಗೆ ಸಲ್ಲಿಸತಕ್ಕದ್ದು. ಒಪ್ಪಂದದ ಯಾವುದೇ ಷರತ್ತು ಉಲ್ಲಂಘಿಸಿದಲ್ಲಿ ಆ ಬಗ್ಗೆ ಜಿಲ್ಲಾಧಿಕಾರಿಯು ಸಂಬಂಧಪಟ್ಟವರಿಗೆ ಕಾರಣ 
ಕೇಳುವ ನೋಟಿಸು ಜಾರಿ ಮಾಡಿ, ಹೇಳಿಕೆ ಪಡೆದು ಸೂಕ್ತವೆಂದು ಕಂಡುಬಂದಲ್ಲಿ ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ 
ಸೂಕ್ತ ಆದೇಶ ಹೊರಡಿಸಬಹುದು. 

ಹೆಚ್‌) ಈ ಅಧಿಸೂಚನೆ ಮೂಲಕ ಹಂಚಿಕೆ ಮಾಡಿರುವ ಕಬ್ಬು ಮೀಸಲಾತಿ ಪ್ರದೇಶಗಳನ್ನು ಪರಿಷ್ಕರಿಸುವ ಅಥವಾ ರದ್ದುಪಡಿಸುವ ಹಕ್ಕನ್ನು 
ರಾಜ್ಯ ಸರ್ಕಾರ ಹೊಂದಿರುತ್ತದೆ. 


ಅಗತ್ಯವಿರುವ ಭಾರತ ಸರ್ಕಾರ/ಸಕ್ಷಮ ಪ್ರಾಧಿಕಾರವು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಆರ್‌.ನರಸಿಂಹಮೂರ್ತಿ ರಾವ್‌ 
PR. 37 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಕ್ಕರೆ)(ಪ್ರು 


SC. 200 ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೩೧ 





ಸಹಕಾರ ಸಚಿವಾಲಯ 


ವಿಷಯ: 2015-16ನೇ ಸಾಲಿಗೆ ಪಿಕಾರ್ಡ್‌ ಬ್ಯಾಂಕ್‌ ಹಾಗೂ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕುಗಳಲ್ಲಿ ಕೊಳವೆ ಬಾವಿಗಳಿಗೆ ಸಾಲ ಪಡೆದು ವಿಫಲವಾಗಿರುವ ಯೋಜನೆಗಳ 
ಸಾಲ ಮನ್ನಾಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸಿಒ 144 ಸಿಎಲ್‌ಎಸ್‌ 2015, ಬೆಂಗಳೂರು, 
ದಿನಾ೦ಕ:20.08.2015 
2. ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆಎಫ್‌ಡಿ 4 ಟಿಎಫ್‌ಪಿ 2015, 
ದಿನಾ೦ಕ:09.10.2015 
3. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂ:ಆರ್‌ಸಿಎಸ್‌/ ಎಲ್‌ಡಿಬಿ-4/76/2014-15, 
ದಿನಾ೦ಕ:09.12.2015. 
ಪ್ರಸ್ತಾವನೆ: 
ಮೇಲೆ (1 ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ರಾಜ್ಯದಲ್ಲಿರುವ ಪಿಕಾರ್ಡ್‌ ಬ್ಯಾಂಕುಗಳ ಮೂಲಕ ಕೃಷಿ ಉದ್ದೇಶದ ಕೊಳವೆ ಬಾವಿಗಳಿಗೆ 
ನೀಡಲಾದ ಸಾಲಗಳಲ್ಲಿ, ವಿಫಲ ಕೊಳವೆ ಬಾವಿಗಳ ಸಾಲಗಳನ್ನು ಮನ್ನಾ ಮಾಡಲು ಆಯವ್ಯಯ “ಲೆಕ್ಕ ಶೀರ್ಷಿಕೆ 2425-00-107-2-46-106” ರಲ್ಲಿ 
ಒದಗಿಸಲಾಗಿರುವ ರೂ.200.00 ಲಕ್ಷಗಳ ಅನುದಾನದ ಮಿತಿಯೊಳಗೆ ಕೆಲವೊಂದು ಷರತ್ತು/ಮಾನದಂಡಗಳನ್ನು ವಿಧಿಸಿ ಯೋಜನೆಯನ್ನು ಜಾರಿಗೊಳಿಸಲು 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. 


ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2 ಕಂತುಗಳಲ್ಲಿ ಬಿಡುಗಡೆಗೊಳಿಸಲು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ/ 
ಕಾರ್ಯದರ್ಶಿಗಳಿಗೆ ವಿತ್ತಾಧಿಕಾರ ಪ್ರತ್ಯಾಯೋಜಿಸಲಾಗಿರುತ್ತದೆ. 


ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ತ್ರಿಸದಸ್ಯ ಸಮಿತಿ ದೃಢೀಕರಿಸಿ ಸಲ್ಲಿಸಿರುವ 3 ಜಿಲ್ಲೆಗಳ 831 ವಿಫಲ 


ದು ದು 


ಬಾವಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ರೂ.1,96,89,425/- ಗಳ ಕ್ಷೈ೦ ಬಿಲ್ಲುಗಳನ್ನು ಬಿಡುಗಡೆ ಮಾಡಲು ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ದು ಂ 


ಪಸ ವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 


ಸರ್ಕಾರಿ ಆದೇಶ ಸಂಖ್ಯೆ:ಸಿಒ 144 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ: 26.12.2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿರುವ ಪಿಕಾರ್ಡ್‌ ಬ್ಯಾಂಕುಗಳ ಮೂಲಕ ಕೃಷಿ ಉದ್ದೇಶದ ಕೊಳವೆ ಬಾವಿಗಳಿಗೆ 
ನೀಡಲಾದ ಸಾಲಗಳಲ್ಲಿ, ವಿಫಲ ಕೊಳವೆ ಬಾವಿಗಳ ಸಾಲಗಳನ್ನು ಮನ್ನಾ ಮಾಡಲು ಆಯವ್ಯಯ “ಲೆಕ್ಕ ಶೀರ್ಷಿಕೆ 2425-00-107-2-46-106” ರಲ್ಲಿ 
ಒದಗಿಸಲಾಗಿರುವ ರೂ.200.00 ಲಕ್ಷಗಳ ಪೈಕಿ ರೂ.100.00 ಲಕ್ಷಗಳನ್ನು ಸರ್ಕಾರದ ಆದೇಶ ಸಂಖ್ಯೆಸಿಒ 144 ಸಿಎಲ್‌ಎಸ್‌ 2015, ಬೆಂಗಳೂರು, 
ದಿನಾ೦ಕ:20.08.2015 ರ ಆದೇಶದ ಅನುಬಂಧದಲ್ಲಿನ ಷರತ್ತು / ಮಾನದಂಡಗಳಿಗೊಳಪಟ್ಟು ಸಹಕಾರ ಸಂಘಗಳ ಅಪರ ನಿಬಂಧಕರು (ಪತ್ತು, ಸಹಕಾರ 
ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಹಣ ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಡ್ರಾ ಮಾಡಿದ ಮೊತ್ತವನ್ನು ಸಹಕಾರ ಸಂಘಗಳ ನಿಬಂಧಕರು ಈ ಯೋಜನೆಯಡಿ ಕಸ್ಕಾರ್ಡ್‌ ಬ್ಯಾಂಕಿಗೆ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ಬಿಡುಗಡೆ ಮಾಡಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 
1. ಮೊದಲ ಹಂತದಲ್ಲಿ ಕಸ್ಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು, ಅಪರ ನಿಬಂಧಕರು(ಪತ್ತು ಇವರ ಮೂಲಕ 
ಸರ್ಕಾರಕ್ಕೆ ವರದಿ ಮಾಡಿರುವಂತೆ ದಿನಾಂಕ:31.03.2015 ಕ್ಕೆ ಬಾಕಿಯಿರುವ 4552 ಪ್ರಕರಣಗಳಿಗೆ ಆದ್ಯತೆ ಮೇಲೆ 
ಜಿಲ್ಲಾವಾರು ಹಣ ಬಿಡುಗಡೆಗೊಳಿಸತಕ್ಕದ್ದು. 
2 ತ್ರಿ-ಸದಸ್ಯ ಅಧಿಕಾರ ಸಮಿತಿ ದೃಢೀಕರಿಸಿರುವ ಪ್ರಕರಣಗಳ ಪೈಕಿ ಕನಿಷ್ಟ ಶೇ.5ರಷ್ಟು ಪ್ರಕರಣಗಳನ್ನು ಜಿಲ್ಲೆಯ ಉಪ 
ನಿಬಂಧಕರು ಖುದ್ದು ಪರಿಶೀಲನೆ ನಡೆಸಿರುವ ಬಗ್ಗೆ ಖಾತ್ರಿ ಮಾಡಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆಎಫ್‌ಡಿ 4 ಟಿಎಫ್‌ಪಿ 2015, ದಿನಾ೦ಕ:09.10.2015ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ:ಸಇ 162 ಆಂಆಸ 2015, ದಿನಾಂಕ:22.12.2015 ರಲ್ಲಿ 
ನೀಡಿರುವ ಅನುಮೋದನೆ ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 54 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
SC. 50 ಸಹಕಾರ ಇಲಾಖೆ. 


೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





ಸಹಕಾರ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಿಒ 145 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ: 19.12.2015. 


ಸರ್ಕಾರದ ಆದೇಶ ಸಂಖ್ಯೆಸಿಒ 145 ಸಿಎಲ್‌ಎಸ್‌ 2015, ದಿನಾಂಕ:08.10.2015 ರ ಆದೇಶದ ಅನುಬಂಧದ ಕಂಡಿಕೆ 9 ರಲ್ಲಿ “ಮೇಲೆ ತಿಳಿಸಿದ 
ರೈತರು ಬೆಳೆದ ಕೃಷಿ ಉತ್ಪನ್ನಗಳ ಶುದ್ಧೀಕರಣ ಮತ್ತು ವರ್ಗೀಕರಣ ಯಂತ್ರೋಪಕರಣಗಳನ್ನು ಖರೀದಿಸಿ ನೀಡುವ ಯೋಜನೆ ಇದಾಗಿದ್ದು ಈ ಯಂತ್ರಗಳನ್ನು ರಾಜ್ಯ 
ಮಟ್ಟದಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ಕೃಷಿ ನಿರ್ದೇಶಕರನ್ನೊಳಗೊಂಡ ಖರೀದಿ ಸಮಿತಿ ರಚಿಸಿ ಆ ಸಮಿತಿಯು ರಾಜ್ಯದಲ್ಲಿರುವ ಎಲ್ಲಾ ಜಿಲ್ಲೆಗಳಲ್ಲಿ 
ಅಗತ್ಯವಿರುವ ಈ ಯೋಜನೆಯಲ್ಲಿ ತಿಳಿಸಿರುವ ಯಂತ್ರೋಪಕರಣಗಳ ಖರೀದಿಯನ್ನು ನಿರ್ಧರಿಸತಕ್ಕದ್ದು” ಎಂದು ನಮೂದಿಸಲಾಗಿದ್ದು, ಇದರ ಬದಲಿಗೆ ಈ 
ಕೆಳಕ೦ಡಂತೆ ತಿದ್ದುಪಡಿ ಮಾಡಲಾಗಿದ್ದು, ಅದರಂತೆ, ಓದಿಕೊಳ್ಳತಕ್ಕದ್ದು. 


“ಮೇಲೆ ತಿಳಿಸಿದ ರೈತರು ಬೆಳೆದ ಕೃಷಿ ಉತ್ಪನ್ನಗಳ ಶುದ್ಧೀಕರಣ ಮತ್ತು ವರ್ಗೀಕರಣ ಯಂತ್ರೋಪಕರಣಗಳನ್ನು ಖರೀದಿಸಿ 
ನೀಡುವ ಯೋಜನೆ ಇದಾಗಿದ್ದು ಸಂಘದ ಸದಸ್ಯರಿಗೆ ಅನುಕೂಲ ಕಲ್ಪಿಸಲು ಅಗತ್ಯವಿರುವ ಕೃಷಿ ಉತ್ಪನ್ನಗಳ ಶುದ್ಧೀಕರಣ/ವರ್ಗೀಕರಣ 
ಯಂತ್ರಗಳನ್ನು ಆಯ್ಕೆ ಮಾಡಿ ತಯಾರಕರಿಂದ/ವಿತರಕರಿಂದ ಯಂತ್ರಗಳ ಸರಬರಾಜಿಗೆ ಟೆಂಡರ್‌ಗಳನ್ನು ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟಿಸಿ 
ಪಾರದರ್ಶಕ ಕಾಯ್ದೆಯನ್ವಯ ಪರಿಶೀಲಿಸಿ ಜಿಲ್ಲಾ ಮಟ್ಟದಲ್ಲಿ ಅಂತಿಮಗೊಳಿಸಲು ಕೆಳಕಂಡಂತೆ ಸಮಿತಿ ರಚಿಸಲಾಗಿದೆ:- 


1. ಸಹಕಾರ ಸಂಘಗಳ ಉಪ ನಿಬಂಧಕರು-ಸಮಿತಿ ಅಧ್ಯಕ್ಷರು. 
2. ಜಂಟಿ ನಿರ್ದೇಶಕರು, ಕೃಷಿ ಆಲಾಖೆ/ಪ್ರತಿನಿಧಿಸುವ ಅಧಿಕಾರಿಗಳು-ಸದಸ್ಯರು. 
3. ತಾಲ್ಲೂಕು ಕೇಂದ್ರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳು-ಸದಸ್ಯರು.” 


ಸದರಿ ಸಮಿತಿಯು ಆಯಾ ಜಿಲ್ಲೆಗಳಲ್ಲಿ ಅಗತ್ಯವಿರುವ ಈ ಯೋಜನೆಯಲ್ಲಿ ತಿಳಿಸಿರುವ ಯಂತ್ರೋಪಕರಣಗಳ ಖರೀದಿಯನ್ನು ನಿರ್ಧರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 


ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 


PR. 48 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50. 50 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ: 2015-16ನೇ ಸಾಲಿಗೆ ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯಡಿ 


ಅನುದಾನ ಬಿಡುಗಡೆ ಕುರಿತು ಆದೇಶ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ:ಸಇ 22 ಆಂಆಸ 2015, ಬೆ೦ಗಳೂರು, ದಿನಾಂಕ:08.05.2015. 


2. ಸರ್ಕಾರದ ಆದೇಶ ಸಂಖ್ಯೆ:ಸಿಒ 184 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾ೦ಕ:16.06.2015, 
28.09.2015. 


3. ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ/04/ಟಿಎಫ್‌ಪಿ/2015, ಬೆಂಗಳೂರು, ದಿನಾ೦ಕ:09.10.2015. 
4. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಸಿಬ್ಬಂದಿ/26/ ಇಜಿಪಿ/2015-16, ದಿನಾ೦ಕ:20.11.2015. 
ಪ್ರಸ್ತಾವನೆ: 
ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2015-16ನೇ ಸಾಲಿನ ಮುಂದುವರೆದ ಯೋಜನೆಯಾಗಿ ತಂತ್ರಜ್ಞಾನ ಮತ್ತು ಮಾನವ 
ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯನ್ನು ಲೆಕ್ಕ ಶೀರ್ಷಿಕೆ 2425-00-004-0-01-059ರಡಿ ರೂ.5.00 ಲಕ್ಷಗಳ ಯೋಜನೆ ಕಾರ್ಯಕ್ರಮವನ್ನು 
ದಿನಾ೦ಕ:01.04.2015 ರಿಂದ 31.03.2016 ರವರೆಗೆ ಮುಂದುವರೆಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 
ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶಗಳಲ್ಲಿ 2015-16ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2425-00-004-0-01-059 ತಂತ್ರಜ್ಞಾನ 
ಮತ್ತು ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯಡಿ ಮೊದಲೆರಡು ಕಂತುಗಳಲ್ಲಿ ತಲಾ ರೂ.125 ಲಕ್ಷಗಳಂತೆ ಒಟ್ಟು ರೂ.2.50 ಲಕ್ಷಗಳನ್ನು 
ಬಿಡುಗಡೆ ಮಾಡಿ ಆದೇಶಿಸಿದೆ. 
ಮೇಲೆ (3)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಹಿಂದಿನ ಕಂತುಗಳಲ್ಲಿ ಬಿಡುಗಡೆ ಮಾಡಿದ ಅನುದಾನದ ಶೇ.75 ರಷ್ಟು ಅನುದಾನ 
ಬಳಕೆಯಾಗಿದ್ದಲ್ಲಿ, 3ನೇ ಕಂತಿನಲ್ಲಿ ಶೇ.25 ರಷ್ಟು ಅನುದಾನ ಬಿಡುಗಡೆ ಮಾಡಲು ಇಲಾಖೆಯ ಕಾರ್ಯದರ್ಶಿಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಲಾಗಿರುತ್ತದೆ. 
ಮೇಲೆ ಓದಲಾದ (4)ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಬಿಡುಗಡೆಯಾಗಿರುವ ಮೊದಲನೇ ಮತ್ತು ಎರಡನೇ ಕಂತಿನ ಅನುದಾನ 
ರೂ. 2.50 ಲಕ್ಷಗಳಲ್ಲಿ ರೂ. 2.45 ಲಕ್ಷಗಳನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಂಡಿರುವುದಾಗಿ ಬಳಕೆ ಪ್ರಮಾಣ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿ 
3ನೇ ಕಂತಿನ ಅನುದಾನ ರೂ. 1.25 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ: 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೩೩ 





ಸರ್ಕಾರದ ಆದೇಶ ಸಂಖ್ಯೆಸಿಒ 184 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ:19.12.2015 
ಪ್ರಸ್ತಾವನೆಯಲ್ಲಿ ಏವರಿಸಿರುವ ಹಿನ್ನೆಲೆಯಲ್ಲಿ 2015-16ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2425-00-004-0-01-059 ತಂತ್ರಜ್ಞಾನ ಮತ್ತು 
ಮಾನವ ಸಂಪನ್ಮೂಲ ಉನ್ನತೀಕರಣ ನಿಧಿ ಯೋಜನೆಯಡಿ ಮೂರನೇ ಕಂತಿನ ಅನುದಾನ ರೂ.1.25 ಲಕ್ಷ(ಒಂದು ಲಕ್ಷದ ಇಪ್ಪತ್ತೈದು ಸಾವಿರ 
ರೂಪಾಯಿಗಳು ಮಾತ್ರ)ಗಳನ್ನು ಬಿಡುಗಡೆ ಮಾಡಿ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿದೆ. 
ಈ ಹಣವನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ಆಡಳಿತ ಮತ್ತು ಅಭಿವೃದ್ಧಿ), ನಿಬಂಧಕರ ಕಛೇರಿ, ಬೆ೦ಗಳೂರು ಇವರು ಸಹಕಾರ ಸಂಘಗಳ 
ನಿಬಂಧಕರ ಮೇಲು ಸಹಿಯೊಂದಿಗೆ ಡ್ರಾ ಮಾಡಲು ಅಧಿಕಾರ ನೀಡಲಾಗಿದೆ. ಈ ಬಗ್ಗೆ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆಎಫ್‌ಡಿ 4 ಟಎಫ್‌ಪಿ 2015, ದಿನಾಂಕ:09.10.2015ರಲ್ಲಿ ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ:ಸಇ 155ಆಂಆಸ 2015, 
ದಿನಾಂಕ:18.12.2015 ರಲ್ಲಿ ನೀಡಿರುವ ಅನುಮೋದನೆ ಮೇರೆಗೆ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 47 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50. 25 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ: 2015-16ನೇ ಸಾಲಿಗೆ ನಿರ್ದೇಶನ ಮತ್ತು ಆಡಳಿತ-125-ಆಧುನೀಕರಣ ಯೋಜನೆಯಡಿ ಅನುದಾನ 
ಬಿಡುಗಡೆ ಕುರಿತು ಆದೇಶ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸಇ 22 ಆಂಆಸ 2015, ಬೆಂಗಳೂರು, ದಿನಾ೦ಕ:08.05.2015. 

2. ಸರ್ಕಾರದ ಆದೇಶ ಸಂಖ್ಯೆಸಿಒ 185 ಸಿಎಲ್‌ಎಸ್‌ 2015, ಬೆ೦ಗಳೂರು, ದಿನಾಂಕ:12.06.2015 
ಮತ್ತು 30.10.2015. 

3. ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ/04/ಟಿಎಫ್‌ಪಿ/2015, ಬೆಂಗಳೂರು, ದಿನಾ೦ಕ:09.10.2015. 

4. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್‌/ ಎಸ್‌ವಿಒ/09/2015-16, 
ದಿನಾ೦ಕ:20.11.2015. 

ಪ್ರಸ್ತಾವನೆ: 
ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ 2015-16ನೇ ಸಾಲಿನ ಮುಂದುವರೆದ ಯೋಜನೆಯಾದ ನಿರ್ದೇಶನ ಮತ್ತು ಆಡಳಿತ-125- 


ಆಧುನೀಕರಣ ಯೋಜನೆಯನ್ನು ಲೆಕ್ಕ ಶೀರ್ಷಿಕೆ 2425-00-001-0-01-125 ಆಧುನೀಕರಣ ರಡಿ ರೂ.15.00 ಲಕ್ಷಗಳ ಯೋಜನೆ ಕಾರ್ಯಕ್ರಮವನ್ನು 
ದಿನಾ೦ಕ:01.04.2015 ರಿಂದ 31.03.2016 ರವರೆಗೆ ಮುಂದುವರೆಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 


ಮೇಲೆ ಓದಲಾದ (2) ರ ಸರ್ಕಾರಿ ಆದೇಶಗಳಲ್ಲಿ ಈ ಯೋಜನೆಯಡಿ ಮೊದಲನೇ ಮತ್ತು ಎರಡನೇ ತ್ರೈಮಾಸಿಕದಲ್ಲಿ ತಲಾ ರೂ.3.75 
ಲಕ್ಷಗಳಂತೆ ಒಟ್ಟು ರೂ.7.50 ಲಕ್ಷ ಬಿಡುಗಡೆ ಮಾಡಿ ಆದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ (3) ರ ಸರ್ಕಾರಿ ಆದೇಶದಲ್ಲಿ ಹಿಂದಿನ ಕಂತುಗಳಲ್ಲಿ ಬಿಡುಗಡೆ ಮಾಡಿದ ಅನುದಾನದ ಶೇ.75 ರಷ್ಟು ಅನುದಾನ 
ಬಳಕೆಯಾಗಿದ್ದಲ್ಲಿ, 3ನೇ ಕಂತಿನಲ್ಲಿ ಶೇ.25ರಷ್ಟು ಅನುದಾನ ಬಿಡುಗಡೆ ಮಾಡಲು ಇಲಾಖೆಯ ಕಾರ್ಯದರ್ಶಿಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಲಾಗಿರುತ್ತದೆ. 

ಮೇಲೆ ಓದಲಾದ (4) ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಬಿಡುಗಡೆಯಾಗಿರುವ ಮೊದಲನೇ ಮತ್ತು ಎರಡನೇ ಕಂತಿನ ಅನುದಾನ 
ರೂ.7.50 ಲಕ್ಷಗಳಲ್ಲಿ ರೂ.6.17 ಲಕ್ಷಗಳನ್ನು ಉಪಯೋಗಿಸಿಕೊಂಡಿರುವುದಾಗಿ ಬಳಕೆ ಪ್ರಮಾಣ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿ 3ನೇ ಕಂತಿನ ಅನುದಾನ 
ರೂ.3.75 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ:- 

ಸರ್ಕಾರದ ಆದೇಶ ಸಂಖ್ಯೆಸಿಒ 185 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ: 19.12.2015 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2015-16ನೇ ಸಾಲಿನ ಯೋಜನಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಲೆಕ್ಕ ಶೀರ್ಷಿಕೆ 
2425-00-001-0-01 ನಿರ್ದೇಶನ ಮತ್ತು ಆಡಳಿತ-125-ಆಧುನೀಕರಣ ಯೋಜನೆಯಲ್ಲಿ ಲಭ್ಯವಿರುವ ಅನುದಾನದಲ್ಲಿ ಮೂರನೇ ತ್ರೈಮಾಸಿಕದಲ್ಲಿ 
ರೂ.3.75 ಲಕ್ಷ(ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಮಾತುಗಳನ್ನು ಬಿಡುಗಡೆ ಮಾಡಿದೆ. 

ಈ ಹಣವನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ಆಡಳಿತ ಮತ್ತು ಅಭಿವೃದ್ಧಿ), ನಿಬಂಧಕರ ಕಛೇರಿ, ಬೆ೦ಗಳೂರು ಇವರು ಸಹಕಾರ 
ಸಂಘಗಳ ನಿಬಂಧಕರ ಮೇಲು ಸಹಿಯೊಂದಿಗೆ ಡ್ರಾ ಮಾಡಲು ಅಧಿಕಾರ ನೀಡಲಾಗಿದೆ. ಈ ಬಗ್ಗೆ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 


೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆಎಫ್‌ಡಿ 4 ಟಿಎಫ್‌ಪಿ 2015, ದಿನಾಂಕ:09.10.2015ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹಾಗೂ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆಸಇ 154 ಆಂಆಸ 2015, 
ದಿನಾಂಕ:18.12.2015 ರಲ್ಲಿ ನೀಡಿರುವ ಅನುಮೋದನೆ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
೧೧.46 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50. 25 ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 
ವಿಷಯ: 2015-16ನೇ ಸಾಲಿಗೆ ಸ್ವಸಹಾಯ ಗುಂಪುಗಳ ಸಾಲದ ಮೇಲಿನ ಬಡ್ಡಿ ಸಹಾಯಧನ ಯೋಜನೆಯಡಿಯಲ್ಲಿ 
ಅನುದಾನ ಬಿಡುಗಡೆ ಮಾಡುವ ಕುರಿತು ಆದೇಶ. 

ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆಸಇ 22 ಆ೦ಆಸ 2015, ಬೆಂಗಳೂರು, ದಿನಾಂಕ:08.05.2015. 
2. ಸರ್ಕಾರದ ಆದೇಶ ಸಂಖ್ಯೆಸಿಒ 202 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ:28.09.2015. 
3. ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ/02/ಟಿಎಫ್‌ಪಿ/2015, ಬೆಂಗಳೂರು, ದಿನಾ೦ಕ:09.04.2015. 
4. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂ:ಸಿಆರ್‌ಡಿ/ಕೆಎಂಈ-8/ 1/2015-16, ದಿನಾ೦ಕ:22.12.2015. 

ಪ್ರಸ್ತಾವನೆ: 
ಮೇಲೆ (1 ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2015-16ನೇ ಸಾಲಿನ ಮುಂದುವರೆದ ಯೋಜನೆಯಾದ ಸ್ವಸಹಾಯ ಗುಂಪುಗಳಿಗೆ ಬಡ್ಡಿ 


ಸಹಾಯಧನ ಯೋಜನೆಯನ್ನು ಲೆಕ್ಕ ಶೀರ್ಷಿಕೆ 2425-00-107-2-41 ರಡಿ ಒಟ್ಟು ರೂ.8600.00 ಲಕ್ಷಗಳ ಯೋಜನೆ ಕಾರ್ಯಕ್ರಮವನ್ನು 
ದಿನಾಂಕ:01.04.2015 ರಿಂದ 31.03.2016 ರವರೆಗೆ ಮುಂದುವರೆಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 


ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸದರಿ ಯೋಜನೆಯಡಿ ರೂ.8600.00 ಲಕ್ಷಗಳಲ್ಲಿ ಶೇ.25 ಭಾಗದ ರೂ.2150.00 ಲಕ್ಷಗಳ 
ಅನುದಾನವನ್ನು ಮೊದಲನೇ ಕಂತನ್ನಾಗಿ ಬಿಡುಗಡೆ ಮಾಡಿ ಆದೇಶ ಹೊರಡಿಸಲಾಗಿದೆ. 


ಮೇಲೆ (3) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆಯವ್ಯಯ ಅವಕಾಶದ ಶೇ.25 ರ ಅನುದಾನವನ್ನು 2ನೇ ಕಂತಿನಲ್ಲಿ, ಮೊದಲನೇ 
ಕಂತಿನಲ್ಲಿ ಬಿಡುಗಡೆಗೊಳಿಸಿದ ಮೊತ್ತದ ಶೇ.75 ರಷ್ಟು ಬಳಕೆಯಾಗಿದ್ದಲ್ಲಿ ಬಿಡುಗಡೆಗೊಳಿಸಲು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ/ ಕಾರ್ಯದರ್ಶಿಗಳಿಗೆ 
ವಿತ್ತಾಧಿಕಾರ ಪ್ರತ್ಯಾಯೋಜಿಸಲಾಗಿರುತ್ತದೆ. 

ಮೇಲೆ (4) ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಈ ಯೋಜನೆಯಡಿ ಕಲ್ಪಿಸಿರುವ ರೂ.8600.00 ಲಕ್ಷಗಳಲ್ಲಿ ಶೇ.25 


ಭಾಗದ ರೂ.2150.00 ಲಕ್ಷಗಳ ಅನುದಾನವನ್ನು ಎರಡನೇ ಕಂತನ್ನಾಗಿ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. ಮೊದಲನೇ ಕಂತಿನಲ್ಲಿ 
ಬಿಡುಗಡೆಗೊಳಿಸಿದ ರೂ.2150.00 ಲಕ್ಷಗಳ ಪೈಕಿ ರೂ.1875.57 ಲಕ್ಷ ಬಳಕೆಯಾಗಿರುವುದಾಗಿ ತಿಳಿಸಿರುತ್ತಾರೆ. 


ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಕೆಳಕಂಡಂತೆ ಆದೇಶಿಸಿದೆ: 
ಸರ್ಕಾರದ ಆದೇಶ ಸಂಖ್ಯೆ:ಸಿಒ 202 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ: 30.12.2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2015-16 ನೇ ಸಾಲಿನಲ್ಲಿ ಸ್ವಸಹಾಯ ಗುಂಪುಗಳಿಗೆ ಬಡ್ಡಿ ಸಹಾಯಧನ ಯೋಜನೆಯಲ್ಲಿ ಲೆಕ್ಕ 
ಶೀರ್ಷಿಕೆ 2425-00-107-2-41 ರಡಿ ರೂ.2150.00 ಲಕ್ಷ (ಎರಡು ಸಾವಿರದ ನೂರ ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಎರಡನೇ 
ತ್ರೈಮಾಸಿಕದಲ್ಲಿ ಕೆಳಕಂಡಂತೆ ಬಿಡುಗಡೆ ಮಾಡಿ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿದೆ. 


ಯೋಜನೆ: ಸ್ವಸಹಾಯ ಗುಂಪುಗಳಿಗೆ ಬಡ್ಡಿ ಸಹಾಯಧನ 


ಲೆಕ್ಕಶೀರ್ಷಿಕೆ: 2425-00-107-2-41 (ರೂ.ಲಕ್ಷಗಳಲ್ಲಿ) 

















106-ಸಾಮಾನ್ಯ 1962.75 
422 -ವಿಶೇಷ ಘಟಕ ಯೋಜನೆ 98.75 
423-ಗಿರಿಜನ ಉಪ ಯೋಜನೆ 88.50 

ಒಟ್ಟು 2150.00 











ಈ ಮೊತ್ತವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು (ಪತ್ತು, ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆ೦ಗಳೂರು ಇವರು ಹಣ 
ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ ಡ್ರಾ ಮಾಡಿದ 
ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ ನ್ನ, ಬೆಂಗಳೂರು ಇಲ್ಲಿ ಠೇವಣಿಸಿ, ಸಹಕಾರ ಸಂಘಗಳ ನಿಬಂಧಕರು ಸದರಿ ಹಣವನ್ನು 
ಸಂಬಂಧಿಸಿದ ಬ್ಯಾಂಕುಗಳಿಗೆ ಬಿಡುಗಡೆ ಮಾಡುವುದು ಮತ್ತು ಈ ಹಣವನ್ನು ಸಂಬಂಧಿಸಿದ ಫಲಾನುಭವಿಗಳ ಖಾತೆಗೆ ಕೂಡಲೇ ಬಿಡುಗಡೆ ಮಾಡಿ, ಈ 
ಬಗ್ಗೆ ಬಳಕೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 


ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೩೫ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆಎಫ್‌ಡಿ 2 ಟಿಎಫ್‌ಪಿ 2015, ದಿನಾ೦ಕ:09.04.2015 ರಲ್ಲಿ ಇಲಾಖೆಯ ಪ್ರಧಾನ 
ಕಾರ್ಯದರ್ಶಿ/ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದ ಮೇರೆಗೆ ಮತ್ತು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ:ಸಇ 102 ಆಂಆಸ 
2015, ದಿನಾಂಕ:23.09.2015 ರಲ್ಲಿನ ಅನುಮೋದನೆ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 55 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
SC. 25 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 


ವಿಷಯ: ವಿಫಲ ತೋಡುಬಾವಿ ಪರಿಹಾರ ಯೋಜನೆಯಲ್ಲಿ ಬಾಕಿ ಇರುವ ಪ್ರಕರಣಗಳಡಿ ಅಸಲು 
ಮತ್ತು ಬಡ್ಡಿ ಮೊತ್ತವನ್ನು ಮನ್ನಾ ಮಾಡುವ ಬಗ್ಗೆ. 
ಓದಲಾಗಿದೆ: ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌.ಸಿ.ಎಸ್‌/ಎಲ್‌.ಡಿ.ಬಿ-1/03/2013-14, 
ದಿನಾ೦ಕ:27.06.2014, 06.09.2014, 02.02.2015, 25.07.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ಪತ್ರಗಳಲ್ಲಿ ಸಹಕಾರ ಸಂಘಗಳ ನಿಬಂಧಕರು ರಾಜ್ಯದ ಪಿಕಾರ್ಡ್‌ ಬ್ಯಾಂಕುಗಳಿಂದ ಸಾಲ ಪಡೆದು ನಿರ್ಮಿಸಿಕೊಂಡಿದ್ದ 
ತೋಡುಬಾವಿಗಳ ಪೈಕಿ ವಿಫಲಗೊಂಡ ತೋಡು ಬಾವಿಗಳಿಗೆ ಸರ್ಕಾರವು ವಿಫಲಬಾವಿ ಪರಿಹಾರ ಯೋಜನೆಯನ್ನು ಜಾರಿಗೆ ತಂದಿದ್ದು, ಈ ಯೋಜನೆಯ 


ನಿಬಂಧನೆಗಳನ್ನು ಸರ್ಕಾರವು ವಿವಿಧ ದಿನಾಂಕಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿ ವಿಫಲಬಾವಿ ಪರಿಹಾರ ಮೊತ್ತ ಬಿಡುಗಡೆಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಲು 
ದಿನಾಂಕ:31.12.201ನ್ನು ಅಂತಿಮಗಡುವನ್ನಾಗಿ ನಿಗದಿಪಡಿಸಿ ನಂತರ ಈ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. 


ದಿನಾ೦ಕ:3112.2011ರ ಅಂತಿಮ ದಿನಾಂಕಕ್ಕೆ ವಿಫಲ ತೋಡುಬಾವಿ ಪರಿಹಾರಕ್ಕೆ ರೈತ ಸಾಲದಾರರುಗಳು ಪಿಕಾರ್ಡ್‌ ಬ್ಯಾಂಕುಗಳಿಗೆ ಸಲ್ಲಿಸಿರುವ ಕೆಲವು 
ಪ್ರಸ್ತಾವನೆಗಳನ್ನು ನಿಗಧಿತ ಅವಧಿ ಮೀರಿದ ಪ್ರಸ್ತಾವನೆಗಳೆಂದು ತ್ರಿಸದಸ್ಯ ಸಮಿತಿಗಳು ಸ್ಥಳ ಪರಿಶೀಲನೆ ನಡೆಸದೆ ತಿರಸ್ಕರಿಸಿರುವುದು, ಸ್ಥಳ ಪರಿಶೀಲನೆಗೆ 
ಬಾಕಿಯಿರುವ ಪ್ರಕರಣಗಳಲ್ಲಿ ನಿಗಧಿತ ಅವಧಿಯೊಳಗೆ ತ್ರಿಸದಸ್ಯ ಸಮಿತಿಗಳವತಿಯಿಂದ ಸ್ಥಳ ಪರಿಶೀಲನೆ ಆಗದಿರುವುದು, ಸ್ಥಳ ಪರಿಶೀಲನಾ ವರದಿಗಳು 
ಸಲ್ಲಿಕೆಯಾಗಿರುವ ಪೈಕಿ ಜಿಲ್ಲಾಧಿಕಾರಿಗಳಿಗೆ ನಿಗಧಿತ ಅವಧಿಯಲ್ಲಿ ಪರಿಹಾರದ ಮಂಜೂರಾತಿ ಆದೇಶ ನೀಡಲು ಸಾಧ್ಯವಾಗದಿರುವುದು, ಸರ್ಕಾರದ 
ಆದೇಶದಂತೆ ಹಿಂದೆ ಸಹಾಯಕ ಕಮಿಷನರ್‌ಗಳು ನೀಡಿದ ಪರಿಹಾರ ಮಂಜೂರಿ ಆದೇಶಗಳಲ್ಲಿ ಪರಿಹಾರದ ಮೊತ್ತ ಬಿಡುಗಡೆ ಆಗದಿರುವುದು ಇತ್ಯಾದಿ 
ಕಾರಣಗಳಿಂದ ವಿವಿಧ ಪ್ರಕರಣಗಳು ವಿಲೇವಾರಿಗೆ ಬಾಕಿಯಿದ್ದು, ದಿನಾ೦ಕ:31.03.2014ಕ್ಕೆ 1431 ಪ್ರಕರಣಗಳಲ್ಲಿ ರೂ.263.64 ಲಕ್ಷ ಬಾಕಿಯಿದ್ದು, ಈ 
ಮೊತ್ತವಲ್ಲದೇ ಬೇರೆ ಯಾವುದೇ ಪ್ರಕರಣಗಳು ಬಾಕಿಯಿಲ್ಲವೆಂದು, ಈ ಪ್ರಕರಣಗಳ ವಿಲೇವಾರಿಗೆ ಅವಕಾಶ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಹಕಾರಿ 
ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು (ಕ್ಯಾಸ್ಕಾರ್ಡ್‌) ಸಹಕಾರ ಸಂಘಗಳ ನಿಬಂಧಕರ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 


po) 
ಸರ್ಕಾರಿ ಆದೇಶ ಸಂಖ್ಯೆ:ಸಿಒ 296 ಸಿಎಲ್‌ಎಸ್‌ 2014, ಬೆಂಗಳೂರು, ದಿನಾಂಕ: 22.12.2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ದಿನಾಂಕ:31.03.2014ರ ಅಂತ್ಯಕ್ಕೆ ವಿವಿಧ ಹಂತಗಳಲ್ಲಿ ವಿಲೇವಾರಿಗೆ ಬಾಕಿಯಿದೆ 
ಎನ್ನಲಾಗಿರುವ 1431 ವಿಫಲ ತೋಡುಬಾವಿಗಳ ಪ್ರಕರಣಗಳಲ್ಲಿ ಬಾಕಿ ಇರುವ ಸಾಲದ ಅಸಲು ಮತ್ತು ಬಡ್ಡಿ ಒಟ್ಟು ರೂ.263.64 ಲಕ್ಷಗಳ ಮೊತ್ತವನ್ನು 
ಏಕಕಾಲಿಕ ಪರಿಹಾರ ಕ್ರಮವಾಗಿ ಮನ್ನಾ ಮಾಡಿ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ವಿಧಿಸಲಾಗಿರುವ ನಿಬಂಧನೆಗಳು/ಮಾನದಂಡಗಳಿಗೊಳಪಟ್ಟು 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


ಈ ಆದೇಶವನ್ನು ಸಚಿವ ಸಂಪುಟ ವಿಷಯ ಸಂಖ್ಯೆ: ಸಿ:606:2015, ದಿನಾಂಕ:19.11.2015ರ ನಿರ್ಣಯದ ಮೇರೆಗೆ ಹಾಗೂ ಆರ್ಥಿಕ 
ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 364 ವೆಚ್ಚ-2/2015, ದಿನಾಂಕ:19.12.2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅನುಬಂಧ 
ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 296 ಸಿಎಲ್‌ಎಸ್‌ 2014, ಬೆ೦ಗಳೂರು, ದಿನಾಂಕ:22.12.2015 
ವಿಸ್ತರಣೆಗೊಂಡ ವಿಫಲ ಬಾವಿ ಪರಿಹಾರ ಯೋಜನೆಯ ಅನುಷ್ಟಾನದ ಬಗ್ಗೆ ವಿಧಿಸಲಾಗಿರುವ ನಿಬಂಧನೆಗಳು/ಮಾನದಂಡಗಳು 
ls ಯೋಜನೆಯ ದಿನಾಂಕ:31.03.2014 ರಲ್ಲಿದ್ದಂತೆ 
ಅ) ತ್ರಿಸದಸ್ಯ ಸಮಿತಿಗಳಿಗೆ ಸಲ್ಲಿಸಲು ಪಿಕಾರ್ಡ್‌ ಬ್ಯಾಂಕುಗಳಲ್ಲಿ ಬಾಕಿ ಇದ್ದ 


ಆ) ತ್ರಿಸದಸ್ಯ 


ಇ) ಹಿಂದೆ ಸಹಾಯಕ ಕಮಿಷನರ್‌ಗಳಿಂದ ಪರಹಾರದ ಮಂಜೂರಾತಿ ನೀಡಲ್ಲಟ್ಟು ಪರಿಹಾರದ ಮೊತ್ತ ಬಿಡುಗಡೆಯಾಗದಿರುವ 


ಸಮಿತಿಗಳಿಂದ ಕಾಲಮಿತಿಯ ಕಾರಣ ತಿರಸ್ಕರಿಸಲ್ಪಟ್ಟ 





೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ೧ 
ಈ) ಜಿಲ್ಲಾಧಿಕಾರಿಗಳ ಹ೦ತದಲ್ಲಿ ಕಾಲಮಿತಿಯ ಕಾರಣ ತಿರಸ್ಕರಿಸಲ್ಪಟ್ಟ ಹಾಗೂ ಮಂಜೂರಾತಿಗೆ ಬಾಕಿ ಇದ್ದ ಹಾಗೂ 
ಉ) ಸಹಕಾರ ಸಂಘಗಳ ನಿಬಂಧಕರಿಗೆ ಪರಿಹಾರದ ಬಿಡುಗಡೆಗೆ ಸಲ್ಲಿಸಲು ಬಾಕಿ ಇದ್ದ ಪಿಕಾರ್ಡ್‌ ಬ್ಯಾಂಕುಗಳ ವಿಫಲಬಾವಿ 

ಅರ್ಜಿ/ಪ್ರಸ್ತಾನೆಗಳಿಗೆ ಮಾತ್ರ ಈ ಆದೇಶವು ಅನ್ವಯವಾಗುತ್ತದೆ. 

2... ಮೇಲಿನ ಎಲ್ಲಾ ಪ್ರಕರಣಗಳನ್ನು ಪಿಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕರು ಈ ಆದೇಶದ ದಿನಾಂಕದಿಂದ 15 ದಿನಗಳೊಳಗಾಗಿ ತ್ರಿಸದಸ್ಯ ಸಮಿತಿಗೆ 
ವರ್ಗಾಯಿಸತಕ್ಕದ್ದು, 

೧ಎ 
ಈ ಉದ್ದೇಶಕ್ಕಾಗಿ ಈ ಯೋಜನೆಯಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿ, ವಿಫಲಬಾವಿ ಎಂದು ದೃಢೀಕರಿಸಲು ಆಯಾ ಉಪ ವಿಭಾಗದ ಸಹಾಯಕ 
ನಿಬಂಧಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಭೂ ವಿಜ್ಞಾನಿಗಳು (ಅಂತರ್ಜಲ) ಅಥವಾ ಕಸ್ಕಾರ್ಡ್‌ ಮತ್ತು ಆಯಾ ಪಿಕಾರ್ಡ್‌ ಬ್ಯಾಂಕಿನ 
ವ್ಯವಸ್ಥಾಪಕರನ್ನೊಳಗೊಂಡ ತ್ರಿಸದಸ್ಯ ಸಮಿತಿಯನ್ನು ರಚಿಸಲಾಗಿದೆ. 

3. ಈ ಮೇಲಿನ ಕಂಡಿಕೆ (1 ರ ಪ್ರಕರಣಗಳ ಪೈಕಿ (ಇ) ರಿಂದ (ಉ) ವರೆಗಿನ ಪ್ರಕರಣಗಳಲ್ಲಿ ಈ ಹಿಂದೆ ಈಗಾಗಲೇ ವಿಫಲ ಬಾವಿ ಎಂದು 
ದೃಢೀಕೃತಗೊಂಡಿದ್ದಲ್ಲಿ, ಅಂತಹ ಪ್ರಕರಣಗಳು ದೃಢೀಕೃತವಾಗಿರುವ ಬಗ್ಗೆ ದೃಢೀಕರಿಸಿಕೊಂಡು ಕ್ಷೇಮಿಗೆ ಬಿಲ್ಲುಗಳನ್ನು ಸಲ್ಲಿಸುವ ಸಲುವಾಗಿ 
ಮುಂದಿನ ಕ್ರಮಕ್ಕಾಗಿ ಆಯಾ ಪಿಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ವರ್ಗಾಯಿಸತಕ್ಕದ್ದು. 

4. ಮೇಲಿನ ಕಂಡಿಕೆ (1) ರ (ಅ) ಮತ್ತು (ಆ) ರಲ್ಲಿನ ಪ್ರಕರಣಗಳ ಪೈಕಿ ತ್ರಿಸದಸ್ಯ ಸಮಿತಿಗೆ ಸಲ್ಲಿಸಲು ಪಿಕಾರ್ಡ್‌ ಬ್ಯಾಂಕ್‌ಗಳಲ್ಲಿ ಬಾಕಿಯಿದ್ದ ಹಾಗೂ 
ತ್ರಿಸದಸ್ಯ ಸಮಿತಿಗಳಿಂದ ಕಾಲಮಿತಿಯ ಕಾರಣಕ್ಕಾಗಿ ತಿರಸ್ಕರಿಸಲ್ಪಟ್ಟ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತ್ರಿಸದಸ್ಯ ಸಮಿತಿಯು ಮತ್ತೊಮ್ಮೆ ಆದೇಶದಲ್ಲಿ 
ತಿಳಿಸಿರುವ ಮಾನದಂಡಗಳನ್ನ್ವಯ ಪರಿಶೀಲಿಸಿ ದೃಢೀಕರಿಸಿದ ನಂತರ ಕ್ಷೇಮಿಗೆ ಪರಿಗಣಿಸುವ ಸಲುವಾಗಿ ಆಯಾ ಬ್ಯಾಂಕಿನ ವ್ಯವಸ್ಥಾಪಕರಿಗೆ 
ವರ್ಗಾಯಿಸತಕ್ಕದ್ದು. 

೦ಎ 

5... ಮೇಲಿನ ಕಂಡಿಕೆ (1) ರಲ್ಲಿ ತಿಳಿಸಲಾಗಿರುವ ರೈತ ಸಾಲಗಾರರುಗಳಿಗೆ ಮಾತ್ರ ಈ ಯೋಜನೆ ಅನ್ವಯವಾಗತಕ್ಕದ್ದು. 

6. ಈ ಪೈಕಿ ಈಗಾಗಲೇ ಸಾಲಗಾರರು ಈ ಆದೇಶದ ದಿನಾಂಕಕ್ಕೆ ಮರುಪಾವತಿಸಿರುವ ರೈತ ಸಾಲಗಾರರ ಸಾಲಗಳಿಗೆ ಈ ಯೋಜನೆ 
ಅನ್ವಯವಾಗುವುದಿಲ್ಲ. 

7. ಈ ಯೋಜನೆಯಡಿ ಅಸಲು ಮತ್ತು ದಿನಾಂಕ:31.03.2014 ರವರೆಗಿನ ಬಡ್ಡಿಯನ್ನು ಮಾತ್ರ ಮನ್ನಾ ಮಾಡಲಾಗಿದೆ. 

8. ಉಳಿದಂತೆ ಸುಸ್ತಿ ಬಡ್ಡಿ, ದಂಡದ ಬಡ್ಡಿ, ವಸೂಲಾತಿ ವೆಚ್ಚ ಮತ್ತು ನ್ಯಾಯಾಲಯದ ವೆಚ್ಚ ಇತ್ಯಾದಿಗಳು ಈ ಯೋಜನೆ ವ್ಯಾಪ್ತಿಗೆ ಬರುವುದಿಲ್ಲ. 

9. ಈ ಆದೇಶದನ್ವಯ ದಿನಾಂಕ:31.03.2014ರವರೆಗೆ ಮಾತ್ರ ಬಡ್ಡಿಯನ್ನು ಕ್ಲೈ೦ ಮಾಡತಕ್ಕದ್ದು. ನಂತರ ಯಾವುದೇ ಬಡ್ಡಿಯನ್ನು ರೈತರಿಂದ 
ಪಡೆಯತಕ್ಕದ್ದಲ್ಲ ಮತ್ತು ಕೈಂ ಮಾಡಿದ ನಂತರ ರೈತರ ಖಾತೆಯನ್ನು ಚುಕ್ತಗೊಳಿಸತಕ್ಕದ್ದು. 

10. ಕಸ್ಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಏಕಕಾಲಿಕ ಪರಿಹಾರ ಕ್ರಮವಾಗಿರುವ ಈ ಯೋಜನೆಯ ಅನುಷ್ಟಾನಕ್ಕಾಗಿ ಅಗತ್ಯವಿರುವ ಎಲ್ಲಾ 
ಕ್ರಮಗಳನ್ನು ಕೈಗೊಂಡು ಈ ಸಂಬಂಧ ಅಗತ್ಯವಿರುವ ಸೂಚನೆ/ನಮೂನೆಗಳು/ಕ್ಕೈಂ ಬಿಲ್ಲು ತಯಾರಿಸುವ ಕ್ರಮ ಇತ್ಯಾದಿಗಳ ಬಗ್ಗೆ ನಿಗಾವಹಿಸಿ 
ಕಾಲಕಾಲಕ್ಕೆ ಪಿಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಸೂಚನೆ ನೀಡಿ ಯೋಜನೆ ಅನುಷ್ಟಾನಕ್ಕೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಅನುಸರಿಸತಕ್ಕದ್ದು. 

1. ಪಿಕಾರ್ಡ್‌ ಬ್ಯಾಂಕುಗಳು ವಸೂಲಾತಿ ಆದೇಶಗಳೊಂದಿಗೆ ಲೆಕ್ಕಾಧಿಕಾರಿ ಮತ್ತು ವ್ಯವಸ್ಥಾಪಕರು ಪರಿಶೀಲಿಸಿ ದೃಢೀಕರಿಸಿದ ಕ್ರೈಂ ಬಿಲ್ಲುಗಳನ್ನು 
ಕಸ್ಕಾರ್ಡ್‌ ಬ್ಯಾಂಕಿನ ಜಿಲ್ಲಾ ವ್ಯವಸ್ಥಾಪಕರಿಗೆ ಸಲ್ಲಿಸಬೇಕು. 

12. ಜಿಲ್ಲಾ ವ್ಯವಸ್ಥಾಪಕರು ಜಿಲ್ಲೆಯ ಕ್ರೋಢೀಕೃತ ಬಿಲ್ಲುಗಳನ್ನು ದೃಢೀಕರಿಸಿ ಮಂಜೂರಾತಿ ಆದೇಶ ಮತ್ತು ಪಿಕಾರ್ಡ್‌ ಬ್ಯಾಂಕುಗಳ ಕ್ರೈಂ 
ಬಿಲ್ಲುಗಳೊಂದಿಗೆ ಕಸ್ಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಲ್ಲಿಸಬೇಕು. 

13. ಕಸ್ಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಪರಿಹಾರ ಮಂಜೂರಾತಿ ಆದೇಶಗಳನ್ನು ಪ್ರಕರಣವಾರು ಕ್ರೋಢೀಕೃತ ಕ್ಲೈ೦ ಬಿಲ್ಲುಗಳನ್ನು 
ಪರಿಶೀಲಿಸಿ, ಕ್ರೈ೦ ಮೊತ್ತದ ಬಿಡುಗಡೆಗೆ ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸತಕ್ಕದ್ದು. 

14. ಕ್ರೈಂ ಬಿಲ್ಲುಗಳನ್ನು ಸಹಕಾರ ಸಂಘಗಳ ನಿಬಂಧಕರಿಗೆ ದಿನಾಂಕ:31.03.2016 ರೊಳಗೆ ಸಲ್ಲಿಸತಕ್ಕದ್ದು. 

15. ಸಹಕಾರ ಸಂಘಗಳ ನಿಬಂಧಕರು ಪರಿಹಾರದ ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕಿನಲ್ಲಿರುವ ಕಸ್ಕಾರ್ಡ್‌ ಬ್ಯಾಂಕಿನ ಖಾತೆಗೆ 
ಜಮಾ ನೀಡಿಸುವ ಮೂಲಕ ಬಿಡುಗಡೆ ಮಾಡುವುದು. 

16. ಸದರಿ ಪರಿಹಾರವನ್ನು ಏಕಕಾಲಿಕ ಪರಿಹಾರವಾಗಿ ನೀಡುತ್ತಿರುವುದರಿ೦ದ, ಸರ್ಕಾರಕ್ಕೆ ಮತ್ತೆ ಹೊರೆಯಾಗದಂತೆ ಕ್ರಮವಹಿಸತಕ್ಕದ್ದು. 

17. ಕಸ್ಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ರೈತ ಸಾಲಗಾರರ ಖಾತೆಗಳಿಗೆ ಮನ್ನಾ ಸೌಲಭ್ಯ ನೀಡಿದ ನಂತರ ಫಲಾನುಭವಿಗಳ ಸಂಪೂರ್ಣ 
ಮಾಹಿತಿಯೊಂದಿಗೆ ಬಳಕೆ ಪ್ರಮಾಣ ಪತ್ರವನ್ನು ನಿಬಂಧಕರ ಮೂಲಕ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

18. ಈ ಯೋಜನೆಯಲ್ಲಿ ಕ್ಷೈ೦ ಬಿಲ್ಲುಗಳಲ್ಲಿ ಯಾವುದೇ ಮೋಸ/ದೋಷ/ಅನರ್ಹ ಕ್ಷೈ೦ ಇತ್ಯಾದಿಗಳು ಕಂಡು ಬಂದಲ್ಲಿ ಇದಕ್ಕೆ ಸಂಬಂಧಪಟ್ಟ 
ಪಿಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕರು ಮತ್ತು ಕಸ್ಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಜವಾಬ್ಧಾರರಾಗಿರುತ್ತಾರೆ. 

ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 44 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 


50. 50 ಸಹಕಾರ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೩೭ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ: ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ (ಕೆ-ಜಿಐಎಸ್‌) ಯೋಜನೆಯ ಉನ್ನತಮಟ್ಟದ 
ಸಮಿತಿಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ! 1. ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 14 ಎಡಿಎಂ 2015, ದಿನಾ೦ಕ:02.06.2015. 
ಪ್ರಸ್ತಾವನೆಃ 
ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಯೋಜನೆಯನ್ನು ಕರ್ನಾಟಕ ದೂರ ಸಂವೇದಿ ಅನ್ವಯಿಕ ಕೇಂದ್ರದಿಂದ ಅನುಷ್ಠಾನಗೊಳಿಸಲು ಮೇಲೆ 
(1ರಲ್ಲಿ ಓದಲಾದ ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರವು. ಕರ್ನಾಟಕ ರಾಜ್ಯ ನೈಸರ್ಗಿಕ 
ವಿಕೋಪ ಉಸ್ತುವಾರಿ ಕೇಂದ್ರ (ಕೆಎಸ್‌ಎನ್‌ಎಂಡಿಸಿ) ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ತು (ಕೆಎಸ್‌ಸಿಎಸ್‌ಟಿ) ಇವರ 
ಸಹಯೋಗದೊಂದಿಗೆ ಮೂರು ವರ್ಷಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು. ಕೆ-ಜಿಐಎಸ್‌ ಯೋಜನೆಯು ರಾಜ್ಯದಲ್ಲಿ ಪ್ರಮಾಣೀಕೃತ, ರಾಜ್ಯವ್ಯಾಪಿ 
ಸೀಮಾರಹಿತ, ನಿರಂತವಾಗಿ ಉನ್ನತೀಕರಿಸಿದ ಜಿಐಎಸ್‌ ಆಧಾರಿತ ನಕ್ಷೆಗಳು. ದತ್ತಾಂಶ, ಉಪಗ್ರಹ ಚಿತ್ರಗಳು, ಕ್ಷೇತ್ರ ಮಾಹಿತಿ ಹಾಗೂ ವಿವಿಧ ಇಲಾಖೆಗಳಲ್ಲಿ 
ಲಭ್ಯವಿರುವ ದಾಖಲೆ/ ಮಾಹಿತಿಗಳನ್ನು ಒಗ್ಗೂಡಿಸಿ ರಾಜ್ಯದ ಸಮಗ್ರ ಮಾಹಿತಿಯನ್ನು ಒದಗಿಸುವ ವ್ಯವಸ್ಥೆಯಾಗಿರುತ್ತದೆ. ಇದಲ್ಲದೇ, ವಿವಿಧ ಇಲಾಖೆಗಳಿಗೆ 
ಅವಶ್ಯವಿರುವ ನಿರ್ಧಾರ ಕೈಗೊಳ್ಳಲು ಬೆಂಬಲಿಸುವ ಜಿಐಎಸ್‌ ಆಧಾರಿತ ತಂತ್ರಾಂಶಗಳನ್ನೂ ಸಹ ಅಭಿವೃದ್ಧಿಪಡಿಸುವುದು. ಕೆ-ಜಿಐಎಸ್‌ನ ಜಿಐಎಸ್‌ ಆಧಾರಿತ 
ತಂತ್ರಾಂಶಗಳು ಮತ್ತು ಸಮಗ್ರ ದತ್ತಾಂಶ ಹಂಚಿಕೆ ಹಾಗೂ ವಿವಿಧ ಭೌಗೋಳಿಕ ಮಾಹಿತಿ ಅನ್ವಯಿಕ ಸೇವೆಗಳನ್ನು ಒದಗಿಸಲು ವೈಶಿಷ್ಠದಿಂದ ಕೂಡಿದ. 
ಉಪಯೋಗಿಸಲು ಸುಲಭವಾದ, ಏಕಗವಾಕ್ಷಿ ಆಧಾರಿತ ಕರ್ನಾಟಕ ಭೌಗೋಳಿಕ ಮಾಹಿತಿ ಪೋರ್ಟಲ್‌ ಅನ್ನು ಅಭಿವೃದ್ಧಿಪಡಿಸಿ ಕೆ-ಜಿಐಎಸ್‌ಗಾಗಿ 
ಮೀಸಲಾದ ಉನ್ನತ ಕಾರ್ಯಕ್ಷಮತೆಯ ಮೂಲಸೌಕರ್ಯವನ್ನು ಒದಗಿಸಲಾಗುವುದು. ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಕೆ-ಜಿಐಎಸ್‌ ತಂತ್ರಾಂಶಗಳನ್ನು 
ಉಪಯೋಗಿಸುವ ಕುರಿತು ಉನ್ನತ ಮಟ್ಟದ ತರಬೇತಿಯನ್ನು ಆಯೋಜಿಸಲಾಗುವುದು. 


ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಮಿಷನ್‌ನೊಂದಿಗೆ ಇಲಾಖೆಗಳು ನಿರಂತರ ಸಂಪರ್ಕದಲ್ಲಿದ್ದು, ಅವಶ್ಯವಿರುವ ಜಿಐಎಸ್‌ ಆಧಾರಿತ 
ತಂತ್ರಾಂಶಗಳನ್ನು ರಚಿಸುವಲ್ಲಿ, ಸಲಹೆಗಳನ್ನು ನೀಡಿ ಉನ್ನತ ಮಟ್ಟದ ನಿರ್ಧಾರ ಆಧಾರಿತ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಅವುಗಳನ್ನು 
ಸಮರ್ಪಕವಾಗಿ ಉಪಯೋಗಪಡಿಸಿಕೊಳ್ಳಲಾಗುವುದು. 

ಈ ನಿಟ್ಟಿನಲ್ಲಿ ಕೆ-ಜಐಎಸ್‌ ಮಿಷನ್‌ ಹಾಗೂ ಇಲಾಖೆಗಳ ನಡುವೆ ಸಮನ್ವಯ ಏರ್ಪಡಿಸಿ ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯು 
ಸಮರ್ಪಕವಾಗಿ ಹಾಗೂ ತ್ವರಿತವಾಗಿ ಅನುಷ್ಠಾನಗೊಳ್ಳಲು ನೆರವಾಗಲು, ಕರ್ನಾಟಕ ಸರ್ಕಾರದ ಮುಖ್ಯಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಕೆಳಕಂಡ ವಿವಿಧ 
ಇಲಾಖೆಗಳ ಹಿರಿಯ ಅಧಿಕಾರಿಗಳನ್ನೊಳಗೊ೦ಡ ಅಧಿಕಾರಯುಕ್ತ ಉನ್ನತಮಟ್ಟದ ಸಮಿತಿಯನ್ನು ರಚಿಸಲು ನಿರ್ಧರಿಸಲಾಗಿದೆ. 

ಮೇಲಿನ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಅದರಂತೆ ಈ ಕೆಳಕ೦ಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಐಟಿಡಿ 304 ಎಡಿಎಂ 2015(1), ದಿನಾಂಕ:15.09.2015. 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ, ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯನ್ನು ಕರ್ನಾಟಕ ದೂರಸಂವೇದಿ ಅನ್ವಯಿಕ 
ಕೇಂದ್ರದಿಂದ ಅನುಷ್ಠಾನದ ಬಗ್ಗೆ ಮಾರ್ಗದರ್ಶನ ಹಾಗೂ ಚಟುವಟಿಕೆಗಳ ಬಗ್ಗೆ ಸಲಹೆ ನೀಡಲು ಸರ್ಕಾರದ ಮುಖ್ಯಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ 
ಈ ಕೆಳಕಂಡ ಸದಸ್ಯರುಗಳನ್ನೊಳಗೊಂಡ ಉನ್ನತಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. 


1 ಮುಖ್ಯಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ಅಧ್ಯಕ್ಷರು 
2. ಅಪರ ಮುಖ್ಯಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ಸದಸ್ಯರು 
3 ಅಪರ ಮುಖ್ಯಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಆಯುಕ್ತರು, ಕರ್ನಾಟಕ ಸರ್ಕಾರ ಸದಸ್ಯರು 
4 ಪ್ರಧಾನ ಕಾರ್ಯದರ್ಶಿಗಳು, ಮಾತಂ, ಜೈತಂ ಮತ್ತು ವಿತಂ ಇಲಾಖೆ ಮತ್ತು ಅಧ್ಯಕ್ಷರು, ಸದಸ್ಯರು 
ಕ.ರಾ.ದೂ.ಸಂ.ಅ.ಕೇಂದ್ರ 
5 ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ ಸದಸ್ಯರು 
6. ಪ್ರಧಾನ ಕಾರ್ಯದರ್ಶಿಗಳು.ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಸದಸ್ಯರು 
7 ಪ್ರಧಾನ ಕಾರ್ಯದರ್ಶಿಗಳು, ಯೋಜನೆ, ಕಾರ್ಯಕ್ರಮ, ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸದಸ್ಯರು 
8 ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಸದಸ್ಯರು 
9 ಪ್ರಧಾನ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ ಸದಸ್ಯರು 
10. ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಇ-ಆಡಳಿತ) ಸದಸ್ಯರು 
11 ಡಾ. ಮುಕುಂದ ಕಡೂರುಶ್ರೀನಿವಾಸ ರಾವ್‌, ಅಧ್ಯಕ್ಷರು. ಕೆ-ಜಿಐಎಸ್‌ ತಾಂತ್ರಿಕ ಸಮಿತಿ ಸದಸ್ಯರು 
12 ನಿರ್ದೇಶಕರು, ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಮತ್ತು ಮಿಷನ್‌ ಡೈರೆಕ್ಟರ್‌, ಸದಸ್ಯ 
ಕೆ-ಜಿಐಎಸ್‌ ಕಾರ್ಯದರ್ಶಿ 


* ಮೇಲಿನ ಸಮಿತಿಗೆ ಇಬ್ಬರು ತಜ್ಞರುಗಳನ್ನು Co-opt ಮಾಡಿಕೊಳ್ಳಲು ಅವಕಾಶವಿದೆ. 


೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





ಉನ್ನತಾಧಿಕಾರಯುಕ್ತ ಸಮಿತಿಯು ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅನುಷ್ಠಾನಗೊಳಿಸುವಲ್ಲಿ ಅನುಸರಿಸಬೇಕಾದ ಸಾಮಾನ್ಯ ನೀತಿ, 
ಮಾರ್ಗದರ್ಶನ ಅಲ್ಲದೇ ಕೆ-ಜಿಐಎಸ್‌ ಅನುಷ್ಠಾನಗೊಳಿಸುವ ಪ್ರಾಧಿಕಾರ ಹಾಗೂ ಇಲಾಖೆಗಳ ಮಧ್ಯೆ ಸಮನ್ವಯದೊಂದಿಗೆ ಯೋಜನೆಯ ಕಾರ್ಯಗಳು 
ಯಾವುದೇ ಅಡೆತಡೆ ಇಲ್ಲದೆ ತ್ವರಿತವಾಗಿ ನಡೆಯುವಂತೆ ಮೇಲ್ವಿಚಾರಣೆ ಮಾಡುವುದು. 


ಯೋಜನೆಯ ಅನುಷ್ಠಾನಕ್ಕೆ ಅವಶ್ಯಕತೆ ಇರುವ ಮೂಲಸೌಕರ್ಯಗಳು, ಹಾರ್ಡ್‌ವೇರ್‌, ತಂತ್ರಾಂಶ, ತಾಂತ್ರಿಕ ಮಾನವ ಸಂಪನ್ಮೂಲವನ್ನು 
ಒದಗಿಸುವ ಹೊಣೆಗಾರಿಕೆಯು ಕ.ರಾ.ದೂ.ಸಂ.ಅ.ಕೇ೦ದ್ರದ್ದಾಗಿರುತ್ತದೆ. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಮತ್ತು ಕ.ರಾ.ದೂ.ಸಂ.ಅ.ಕೇಂದ್ರವು (ನೋಡಲ್‌ ಏಜೆನ್ಸಿ) ತ್ವರಿತವಾಗಿ ಯೋಜನೆಯನ್ನು ಕಾರ್ಯಾರಂಭಗೊಳ್ಳುವಂತೆ ಹಾಗೂ 3 ವರ್ಷಗಳ ಅವಧಿಯಲ್ಲಿ 
ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತೆ ಕ್ರಮಕ್ಕೆಗೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಅದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿದ್ರಾಮಪ್ಪ ಹ ತಳವಾರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 41 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ: ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ (ಕೆ-ಜಿಐಎಸ್‌) ಯೋಜನೆಯ ತಾಂತ್ರಿಕ 
ಸಮಿತಿಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ! 1. ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 14 ಎಡಿಎಂ 2015, ದಿನಾ೦ಕ:02.06.2015. 
ಪ್ರಸ್ತಾವನೆ: 
ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಯೋಜನೆಯನ್ನು ಕರ್ನಾಟಕ ದೂರ ಸಂವೇದಿ ಅನ್ವಯಿಕ ಕೇಂದ್ರದಿಂದ ಅನುಷ್ಠಾನಗೊಳಿಸಲು ಮೇಲೆ 
(1ರಲ್ಲಿ ಓದಲಾದ ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿದೆ. 


ಯೋಜನೆಗೆ ಸಂಬಂಧಿಸಿದಂತೆ, ಕಾರ್ಯನಿರ್ಧಾರಗಳನ್ನು ವ್ಯಾಖ್ಯಾನಿಸಲು, ಮಾರ್ಗದರ್ಶನ ನೀಡಲು, ಚಟುವಟಿಕೆಗಳ ಸಮಗ್ರ ಯೋಜನೆಯನ್ನು 
ರೂಪಿಸಲು ಅನುಕೂಲವಾಗುವಂತೆ ಒಬ್ಬ ಜಿಐಎಸ್‌ ತಜ್ಞರ ಅಧ್ಯಕ್ಷತೆಯಲ್ಲಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಕೇಂದ್ರ ಸರ್ಕಾರದ ಇಲಾಖೆಗಳ 
ಪ್ರತಿನಿಧಿಗಳನ್ನೊಳಗೊಂಡ ಜಿಐಎಸ್‌ ತಾಂತ್ರಿಕ ಸಮಿತಿಯನ್ನು ರಚಿಸಲು ನಿರ್ಧರಿಸಿದೆ. 


ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 304 ಎಡಿಎಂ 2015 (2), ದಿನಾಂಕ:15.09.2015. 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅ೦ಶಗಳ ಹಿನ್ನಲೆಯಲ್ಲಿ, ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ 
ಡಾ। ಮುಕುಂದ ಕಡೂರು ಶ್ರೀನಿವಾಸ ರಾವ್‌ ರವರ ಅಧ್ಯಕ್ಷತೆಯಲ್ಲಿ ಕೆ-ಜಿಐಎಸ್‌ ತಾಂತ್ರಿಕ ಸಮಿತಿಯನ್ನು ಈ ಕೆಳಕಂಡ ಸದಸ್ಯರನ್ನೊಳಗೊಂಡಂತೆ 
ರಚಿಸಲಾಗಿದೆ. 


1 ಡಾ. ಮುಕುಂದ ಕಡೂರುಶ್ರೀನಿವಾಸ ರಾವ್‌ ಅಧ್ಯಕ್ಷರು 


2 ಮುಖ್ಯ ಕಾರ್ಯನಿರ್ವಾಹಣಾ ಅಧಿಕಾರಿ, ಇ-ಆಡಳಿತ ಇಲಾಖೆ, ಸದಸ್ಯರು 
ಕರ್ನಾಟಕ ಸರ್ಕಾರ 


3 . ಟಿ.ಪಿ.ಸಿ೦ಗ್‌, ಮಹಾ ನಿರ್ದೇಶಕರು, ಬಿ.ಐ.ಎಸ್‌.ಎ.ಜಿ, ಗುಜರಾತ್‌ ಸದಸ್ಮರು 
4 ಡಾ. ಭೂಪ್‌ಸಿಂಗ್‌, ಎನ್‌.ಆರ್‌.ಡಿ.ಎಂ.ಎಸ್‌. ವಿಜ್ಞಾನ ತಂತ್ರಜ್ಞಾನ ಇಲಾಖೆ, ಭಾರತ ಸರ್ಕಾರ ಸದಸ್ತರು 
5. ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಷತ್ತು ಸದಸ್ಯರು 
6 ಎ. ವೆಂಕಟೇಶನ್‌, ಎಸ್‌.ಐ.ಓ, ಎನ್‌.ಐ.ಸಿ, ಬೆಂಗಳೂರು ಸದಸ್ಮರು 
7 ನಿರ್ದೇಶಕರು, ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಮತ್ತು ಮಿಷನ್‌ ಡೈರೆಕ್ಟರ್‌, ಸದಸ್ಯ 
ಕೆ-ಜಿಐಎಸ್‌ ಕಾರ್ಯದರ್ಶಿ 
ಮೇಲ್ಕಾಣಿಸಿದ ಕೆ-ಜಿಐಎಸ್‌ ತಾಂತ್ರಿಕ ಸಮಿತಿಯು ಯೋಜನೆಯ ಕಾರ್ಯವಿಧಾನಗಳನ್ನು ವ್ಯಾಖ್ಯಾನಿಸಲು, ಚಟುವಟಿಕೆಗಳ ಸಮಗ್ರ 
ಯೋಜನೆಯನ್ನು ರೂಪಿಸಲು ಹಾಗೂ ತಾಂತ್ರಿಕ ಅಂಶಗಳ ಬಗ್ಗೆ ಸೂಕ್ತ ಸಲಹೆ ಹಾಗೂ ಶಿಫಾರಸ್ಸುಗಳನ್ನು ಕ.ರಾ.ದೂ.ಸಂ.ಅ.ಕೇಂದಕ್ಕೆ ಸಲ್ಲಿಸತಕ್ಕದ್ದು. 
ಸದರಿ ತಾಂತ್ರಿಕ ಸಮಿತಿಯು ಸರ್ಕಾರದ ವಿವಿಧ ಇಲಾಖೆಗಳೊಂದಿಗೆ ಚರ್ಚಿಸಿ ಅವರುಗಳ ಅಗತ್ಯತೆಗಳನ್ನು ಪರಿಶೀಲಿಸಿ ಸೂಕ್ತ ಶಿಫಾರಸ್ಸುಗಳನ್ನು 
ಮಾಡತಕ್ಕದ್ದು. ಕೆ-ಜಿಐಎಸ್‌ ಗೆ ಸಂಬಂಧಿಸಿದಂತೆ ಹಣಕಾಸಿನ ಅನುಮೋದನೆಗಳನ್ನೊಳಗೊಂಡು ಇನ್ನುಳಿದ ಎಲ್ಲಾ ಅಂಶಗಳಿಗೆ ಮಾರ್ಗದರ್ಶನ ನೀಡುವುದು 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೩೯ 





ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ ಕಾರ್ಯಕಾರಿ ಸಮಿತಿಯ ವ್ಯಾಪ್ತಿಯದ್ದಾಗಿರುತ್ತದೆ. ತಾಂತ್ರಿಕ ಸಮಿತಿಯು ಯೋಜನೆಗೆ 
ಸಂಬಂಧಿಸಿದಂತೆ ರೂಪುರೇಷೆಗಳನ್ನು ರೂಪಿಸಲು / ತಯಾರಿಸಲು ಉಪಸಮಿತಿಗಳನ್ನು ರಚಿಸಲು ಅಧಿಕಾರವುಳ್ಳದಾಗಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿದ್ರಾಮಪ್ಪ ಹ ತಳವಾರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 42 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ: ವಿಫಲ ತೋಡುಬಾವಿ ಪರಿಹಾರ ಯೋಜನೆಯಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು 
ಪರಿಶೀಲಿಸಲು ತ್ರಿಸದಸ್ಯ ಸಮಿತಿ ರಚನೆ ಬಗ್ಗೆ. 
ಓದಲಾಗಿದೆ: ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌.ಸಿ.ಎಸ್‌./ ಎಲ್‌.ಡಿ.ಬಿ.-1/03/2013-14, 
ದಿನಾಂಕ:27.06.2014, 06.09.2014, 02.02.2015, 25.07.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ಪತ್ರಗಳಲ್ಲಿ ಸಹಕಾರ ಸಂಘಗಳ ನಿಬಂಧಕರು ರಾಜ್ಯದ ಪಿಕಾರ್ಡ್‌ ಬ್ಯಾಂಕುಗಳಿಂದ ಸಾಲ ಪಡೆದು ನಿರ್ಮಿಸಿಕೊಂಡಿದ್ದ 
ತೋಡುಬಾವಿಗಳ ಪೈಕಿ ವಿಫಲಗೊ೦ಡ ತೋಡು ಬಾವಿಗಳಿಗೆ ಸರ್ಕಾರವು ವಿಫಲಬಾವಿ ಪರಿಹಾರ ಯೋಜನೆಯನ್ನು ಜಾರಿಗೆ ನೀಡಿದ್ದು, ಈ ಯೋಜನೆಯ 
ನಿಬಂಧನೆಗಳನ್ನು ಸರ್ಕಾರವು ವಿವಿಧ ದಿನಾಂಕಗಳಲ್ಲಿ ಮಾರ್ಪಾಡುಗಳನ್ನು ಮಾಡಿ ವಿಫಲಬಾವಿ ಪರಿಹಾರ ಬಿಡುಗಡೆಗೆ ಪ್ರಸ್ತಾವೆಗಳನ್ನು ಸಲ್ಲಿಸಲು 
ದಿನಾಂಕ:31.12.2011 ಅನ್ನು ಅಂತಿಮ ಗಡುವನ್ನಾಗಿ ನಿಗಧಿಪಡಿಸಿ ನಂತರ ಈ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. 


ದಿನಾಂಕ:17.10.2013 ರಂದು ಮಾನ್ಯ ಮುಖ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ತೀರ್ಮಾನದಂತೆ ವಿಫಲ ಭಾವಿ ಪರಿಹಾರಕ್ಕಾಗಿ ಜಿಲ್ಲಾವಾರು 
ಬೇಡಿಕೆಗಳನ್ನು ಪರಿಶೀಲಿಸಲು ಸಚಿವ ಸಂಪುಟ ಸಭೆಯ ಅನುಮೋದನೆ ಪಡೆದು ವಿಫಲ ಭಾವಿ ಪರಿಹಾರ ಯೋಜನೆಯಡಿ 1431 ಪ್ರಕರಣಗಳಲ್ಲಿ ಬಾಕಿ 
ಇರುವ ಸಾಲದ ಅಸಲು ಮತ್ತು ಬಡ್ಡಿ ಮೊತ್ತವನ್ನು ಮನ್ನಾ ಮಾಡಲು ನಿರ್ಧರಿಸಲಾಗಿರುತ್ತದೆ. 


ಸಹಕಾರ ಸಂಘಗಳ ನಿಬಂಧಕರು ಪರಿಹಾರ ನೀಡಬೇಕಾಗುವ ಪ್ರಕರಣಗಳನ್ನು ಗುರುತಿಸಿದ್ದು, ಈ ಪ್ರಕರಣಗಳನ್ನು ಪರಿಶೀಲಿಸಿ ದೃಡೀಕರಿಸಲು 
ಸಂಬಂಧಪಟ್ಟ ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಭೂವಿಜ್ಞಾನಿಗಳು(ಅಂತರ್‌ಜಲ) 
ಮತ್ತು ಆಯಾ ಪಿಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕರನ್ನೊಳಗೊ೦ಡ ತಾಲ್ಲೂಕು ಮಟ್ಟದ ತ್ರಿಸದಸ್ಯ ಸಮಿತಿಯನ್ನು ರಚಿಸಲು ತೀರ್ಮಾನಿಸಿ, ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಒ 296 ಸಿಎಲ್‌ಎಸ್‌ 2014, ಬೆಂಗಳೂರು, ದಿನಾಂಕ: 22.12.2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ದಿನಾಂಕ:31.03.2014ರ ಅಂತ್ಯಕ್ಕೆ ವಿವಿಧ ಹಂತಗಳಲ್ಲಿ ವಿವಿಧ ಕಾರಣಗಳಿಗಾಗಿ 
ವಿಲೇವಾರಿಗೆ ಬಾಕಿಯಿದೆ ಎನ್ನಲಾಗಿರುವ 1431 ವಿಫಲ ತೋಡುಬಾವಿಗಳ ಪ್ರಕರಣಗಳಲ್ಲಿ ಬಾಕಿ ಇರುವ ಸಾಲದ ಅಸಲು ಮತ್ತು ಬಡ್ಡಿ ಒಟ್ಟು 9. 263.64 
ಲಕ್ಷಗಳ ಮೊತ್ತವನ್ನು ಏಕಕಾಲಿಕ ಪರಿಹಾರ ಕ್ರಮವಾಗಿ ಮನ್ನಾ ಮಾಡಲು ತೀರ್ಮಾನಿಸಲಾಗಿರುತ್ತದೆ. ವಿಫಲ ಭಾವಿ ಪರಿಹಾರಕ್ಕಾಗಿ ಸಲ್ಲಿಕೆಯಾಗಿರುವ ರೈತ 
ಸಾಲಗಾರರ ಪ್ರಕರಣಗಳನ್ನು ಪರಿಶೀಲಿಸಿ ದೃಡೀಕರಿಸಲು ಈ ಕೆಳಕಂಡ ಅಧಿಕಾರಿಗಳನ್ನೊಳಗೊ೦ಡ ತಾಲ್ಲೂಕು ಮಟ್ಟದ ತ್ರಿಸದಸ್ಯ ಸಮಿತಿಗಳನ್ನು ರಚಿಸಲಾಗಿದೆ. 


1. ಸಂಬಂಧಿಸಿದ ಉಪವಿಭಾಗದ ಜಿಲ್ಲಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು-ಅಧ್ಯಕ್ಷರು 

2. ಭೂಗರ್ಭ ಶಾಸ್ತ್ರಜ್ಞರು (Geologist), ಗಣಿ ಮತ್ತು ಭೂಗರ್ಭ ಇಲಾಖೆಯು ನಿಯೋಜಿಸುವ ಅಂತರ್ಜಲ ಪರಿಣಿತ ಅಧಿಕಾರಿ ಅಥವಾ 
ಕಸ್ಕಾರ್ಡ್‌ ಬ್ಯಾಂಕಿನ ಸಹಾಯಕ ಭೂಭೌತ ವಿಜ್ಞಾನಿ (Assistant Geophysicist)-— ಸದಸ್ಯರು 

3. ಸಂಬಂಧಿಸಿದ ಪಿಸಿಎಆರ್‌ಡಿ ಬ್ಯಾಂಕಿನ ವ್ಯವಸ್ಥಾಪಕರು- ಸದಸ್ಯ ಕಾರ್ಯದರ್ಶಿ 

ಮೇಲ್ಕಂಡ ಸಮಿತಿಯು ರೈತ ಸಾಲಗಾರರ ಪ್ರಕರಣಗಳನ್ನು ಆದ್ಯತೆ ಮೇರೆಗೆ ಈ ಕೆಳಕಂಡ ಮಾನದಂಡಗಳನ್ನು ಅನುಸರಿಸಿ 

ದೃಡೀಕರಿಸಿಕೊಡತಕ್ಕದ್ದು. 

1 ಪಿಕಾರ್ಡ್‌ ಬ್ಯಾಂಕುಗಳು ದಿನಾಂಕ:31.03.2014 ರಲ್ಲಿ ಇದ್ದಂತೆ ಸ್ಥಳ ಪರಿಶೀಲನೆಗೆ ಬಾಕಿ ಇದ್ದ ಪರಿಹಾರ ಅರ್ಜಿಗಳನ್ನು ಸ್ಥಳ 

ಪರಿಶೀಲನೆಗಾಗಿ ದಿನಾಂಕ:14.01.2016 ರೊಳಗೆ ವಿಳಂಭವಿಲ್ಲದಂತೆ ತ್ರಿಸದಸ್ಯ ಸಮಿತಿಗೆ ಸಲ್ಲಿಸುವುದು. 


2. ಬಾವಿ ತೋಡುವಾಗಿನ ಪರಿಸ್ಥಿತಿಯನ್ನು ಆಧರಿಸಿ ಬಾವಿ ವಿಫಲತೆಯನ್ನು ಪರಿಗಣಿಸಬೇಕು. ಕನಿಷ್ಟ 20 ಅಡಿ ಆಳದಷ್ಟು ಬಾವಿ 
ತೋಡಿದಾಗಲೂ ನೀರು ಬರದಿದ್ದಲ್ಲಿ ಅದನ್ನು ವಿಫಲಬಾವಿ ಎಂದು ಪರಿಗಣಿಸಬಹುದು. ಬಾವಿ ತೋಡಿದಾಗ ನಿಗದಿತ ಪ್ರಮಾಣದ 
ನೀರು ಲಭ್ಯವಾಗಿ ಬಾವಿ ಪೂರ್ಣಗೊಂಡ ದಿನಾಂಕದಿಂದ ಒಂದು ವರ್ಷದವರೆಗೆ ಇದ್ದು ಅನಂತರ ನೀರು ಬತ್ತಿ ಹೋಗಿದೆ ಎಂಬ 
ಕಾರಣದ ಮೇಲೆ ಅಂತಹ ಬಾವಿಯನ್ನು ವಿಫಲಬಾವಿ ಎಂದು ಪರಿಗಣಿಸತಕ್ಕದ್ದು. 


೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





3. ಒಂದು ವೇಳೆ ಬಾವಿಯು ಮಳೆ ಇತ್ಯಾದಿ ಕಾರಣಗಳಿಂದ ಮುಚ್ಚಿಹೋಗಿದ್ದು. ಭೌತಿಕವಾಗಿ ಪರಿಶೀಲಿಸಲು ಸಾಧ್ಯವಾಗದಿದ್ದಲ್ಲಿ ಸಾಲ 
ಮಂಜೂರಾತಿ ಪೂರ್ವದಲ್ಲಿ ಭೂ ವಿಜ್ಞಾನಿಗಳು ನೀಡಿದ್ದ “ತಾಂತ್ರಿಕ ಸಾಧ್ಯತಾ ವರದಿ” (Technical Feasibility Report), ಸಾಲದ 
ಖಾತೆಗಳು, ಬಾವಿಯನ್ನು ತೋಡಲಾದ ಬಗ್ಗೆ ಪುರಾವೆಗಳಾಗಿ ಲಭ್ಯ ದಾಖಲಾತಿಗಳನ್ನು ಪರಿಶೀಲಿಸಿ ಸ್ಥಳೀಯವಾಗಿ ಜಮೀನಿನ 
ಆಸುಪಾಸಿನಲ್ಲಿರುವ ಕನಿಷ್ಟ 4 ಮಂದಿ ರೈತರ ಸಮಕ್ಷಮ ವಿಫಲ ಬಾವಿಯನ್ನು ತೋಡಲ್ಲಟ್ಟಿರುವ ಬಗ್ಗೆ ಪಂಚನಾಮೆ ಮಾಡಿ ಟಿಪ್ಪಣಿ 
ಲಗತ್ತಿಸಿ ವಿಫಲ ತೋಡುಬಾವಿ ದೃಢೀಕರಣಗಳನ್ನು ನೀಡುವುದು. 

4. ವಿಫಲ ತೋಡು ಬಾವಿ ಪರಿಹಾರ ಯೋಜನೆಯಡಿ ಏಕಕಾಲಿಕ ಪರಿಹಾರ ಕ್ರಮವಾಗಿ ಅಸಲು ಮತ್ತು ಬಡ್ಡಿ ಮನ್ನಾ ಮಾಡಲು 
ಉದ್ದೇಶಿಸಲಾಗಿರುವುದರಿ೦ದ. ಪರಿಹಾರ ಕೋರಿ ಸಲ್ಲಿಕೆಯಾಗಿರುವ ಅರ್ಜಿಗಳ ದೃಢೀಕರಣಗಳನ್ನು ತ್ರಿಸದಸ್ಯ ಸಮಿತಿಯು ತುರ್ತಾಗಿ 
ದಾಖಲಾತಿಗಳನ್ನು ಪರಿಶೀಲಿಸಿ, ದಿನಾಂಕ:15.02.2016 ರೊಳಗೆ ವ್ಯವಸ್ಥಾಪಕರು, ಪಿಕಾರ್ಡ್‌ ಬ್ಯಾಂಕ್‌ ಇವರಿಗೆ ನೀಡತಕ್ಕದ್ದು. 

5. ಪಿಕಾರ್ಡ್‌ ಬ್ಯಾಂಕ್‌ಗಳ ವ್ಯವಸ್ಥಾಪಕರು ಈ ಯೋಜನೆ ಅನುಷ್ಠಾನಕ್ಕಾಗಿ ದೃಢೀಕರಣ ಪತ್ರ ಪಡೆಯಲು ತ್ರಿಸದಸ್ಯ ಸಮಿತಿಗೆ ಸಹಕಾರ 
ನೀಡಿ ಯೋಜನೆ ಅನುಷ್ಠಾನಕ್ಕೆ ಎಲ್ಲಾ ಅಗತ್ಯ ಕ್ರಮವಿಡತಕ್ಕದ್ದು. 

6. ಕಸ್ಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಈ ಯೋಜನೆಯ ಅನುಷ್ಠಾನಕ್ಕೆ ಅಗತ್ಯವಿರುವ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು 
ವಹಿಸತಕ್ಕದ್ದು. ಈ ಯೋಜನೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಕ್ರಮವಹಿಸಿ, ಕಾಲಕಾಲಕ್ಕೆ ಪಿಕಾರ್ಡ್‌ ಬ್ಯಾಂಕಿನ ವ್ಯವಸ್ಥಾಪಕರಿಗೆ 
ಸೂಚನೆ ನೀಡಲು, ಅಗತ್ಯ ಪ್ರಪತ್ರ ಹಾಗೂ ದಾಖಲೆಗಳು ಸಲ್ಲಿಕೆಯಾಗುವಂತೆ ಕ್ರಮವಹಿಸುವುದು. 

ಈ ಆದೇಶವನ್ನು ಸಚಿವ ಸಂಪುಟ ವಿಷಯ ಸಂಖ್ಯೆ ಸಿ:606:2015, ದಿನಾಂಕ:19.11.2015ರ ನಿರ್ಣಯದ ಮೇರೆಗೆ ಹಾಗೂ ಆರ್ಥಿಕ 

ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 364 ವೆಚ್ಚ-2/2015, ದಿನಾಂಕ:19.12.2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 


ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 


PR. 45 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50.50 ಸಹಕಾರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ ಃ ಶ್ರೀ ಸಿದ್ರಾಮಪ್ಪ ಹೆಚ್‌. ತಳವಾರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ 


ಸರ್ಕಾರ ಸಚಿವಾಲಯ ಇವರ ವಿರುದ್ಧದ ಇಲಾಖಾ ವಿಚಾರಣೆ - ವಿಚಾರಣಾಧಿಕಾರಿ ನೇಮಿಸುವ ಬಗ್ಗೆ. 
ಓದಲಾಗಿದೆ : 1 ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 08 ಸೇಇವಿ 2014, ದಿನಾ೦ಕ:16-06-2014. 

2 ನೋಟೀಸ್‌ ಸಂಖ್ಯೆ ಸಿಆಸುಇ 08 ಸೇಇವಿ 2014, ದಿನಾಂಕ:24-12-2014. 

3. ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 08 ಸೇಇವಿ 2014, ದಿನಾಂಕ:13-01-2015. 


4 ಅಧಿಕಾರಿಯವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ: 14-05-2015. 


ಶ್ರೀ ಸಿದ್ರಾಮಪ್ಪ ಹೆಚ್‌. ತಳವಾರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆ ಇವರು ಈ ಹಿಂದೆ ಅಧೀನ ಕಾರ್ಯದರ್ಶಿ ಕನ್ನಡ & ಸಂಸ್ಕೃತಿ ಇಲಾಖೆ ಈ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
ಎಸಗಿದ್ದಾರೆನ್ನಲಾಗಿರುವ ಈ ಕೆಳಕಂಡ ಆರೋಪಗಳಿಗೆ ಸಂಬಂಧಿಸಿದಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಸರ್ಕಾರದ ಆದೇಶದನ್ವಯ ಸದರಿ 


ಅಧಿಕಾರಿಯ ವಿರುದ್ಧದ ಶಿಸ್ತು ಕ್ರಮವನ್ನು ಬಾಕಿಯಿಟ್ಟು ಸರ್ಕಾರಿ ಸೇವೆಯಿ೦ದ ಅಮಾನತ್ತುಗೊಳಿಸಿ ಆದೇಶಿಸಲಾಗಿತ್ತು. 


ಅ ಪುತ್ತೂರಿನಲ್ಲಿರುವ ಡಾ। ಶಿವರಾಮ ಕಾರಂತರ ಬಾಲವನದಲ್ಲಿರುವ ಆರ್ಟ್‌ ಗ್ಯಾಲರಿಯ ಮೇಲ್ಭಾವಣಿ ಮತ್ತು ಕಾನ್ಫರೆನ್ಸ್‌ ಹಾಲ್‌ 
ನಿರ್ಮಾಣ ಕಾಮಗಾರಿಗೆ ಅನುದಾನ ಬಿಡುಗಡೆಗೊಳಿಸುವಂತೆ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು 
ಅನುಮೋದಿಸಿದ್ದರೂ ಸಹ ಅನುದಾನವನ್ನು ಬಿಡುಗಡೆಗೊಳಿಸದೆ ಪ್ರಸಕ್ತ ಸಾಲಿನಲ್ಲಿ ಅನುದಾನ ಇಲ್ಲದೇ ಇರುವುದರಿ೦ದ ವಿಲೇ 
ಮಾಡಬಹುದಾಗಿದೆ ಎಂದು ಮೇಲಧಿಕಾರಿಗಳ ಅನುಮೋದನೆಯನ್ನು ಪಡೆಯದೆಯೇ ಅಧೀನ ಕಾರ್ಯದರ್ಶಿ ಹಂತದಲ್ಲಿಯೇ 
ತೀರ್ಮಾನ ಕೈಗೊಂಡಿರುವುದು. 


9 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪಕಾರ್ಯದರ್ಶಿಯವರು ಕಡತ ಸಂಖ್ಯೆ ಕಸಂವಾ 345 ಕಸಧ 2014ರಲ್ಲಿ ರಂಗ ಮನೆ, 
ಸಾಂಸ್ಕೃತಿಕ ಕಲಾ ಕೇಂದ್ರ, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ ಈ ಸಂಸ್ಥೆಗೆ 2013-14ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ 8.3.00 ಲಕ್ಷಗಳ 
ಧನ ಸಹಾಯವನ್ನು ನಿಗಧಿಪಡಿಸಲಾಗಿದ್ದು, ಇದರಲ್ಲಿ ¥, 2.00 ಲಕ್ಷಗಳನ್ನು ಸರ್ಕಾರದ ಆದೇಶ ಸಂಖ್ಯೆ ಕಸಂವಾ 345 ಕಸಧ 2014, 
ದಿನಾ೦ಕ11-3-2014ರಲ್ಲಿ ಬಿಡುಗಡೆ ಮಾಡಿದ್ದು, ಬಾಕಿ ಉಳಿದಿರುವ * 1.00 ಲಕ್ಷಗಳನ್ನು ಸದರಿ ಸಂಸ್ಥೆಗೆ ಮಂಜೂರು ಮಾಡಿ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೪೧ 





ಘಟನೋತ್ತರ ಅನುಮೋದನೆಗಾಗಿ ಕಡತ ಸಲ್ಲಿಸುವಂತೆ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರ ಆಪ್ತ 
ಕಾರ್ಯದರ್ಶಿಯವರು ದೂರವಾಣಿ ಮುಖೇನ ಸೂಚಿಸಿರುವುದರಿಂದ ಕಡತವನ್ನು ಅನುಮೋದನೆಗಾಗಿ ಮಂಡಿಸಿರುವುದಾಗಿ 
ಟಿಪ್ಪಣಿಯನ್ನು ಮಂಡಿಸಿದ್ದು, ಈ ಕಂಡಿಕೆಯನ್ನು ಇಲಾಖಾ ಪ್ರಧಾನ ಕಾರ್ಯದರ್ಶಿಯವರು ದಿನಾಂಕ: 24-3-2014ರಂದೇ 
ಅನುಮೋದಿಸಿದ್ದರೂ ಸಹ ಈ ಬಗ್ಗೆ ಸರ್ಕಾರಿ ಆದೇಶವನ್ನು ಹೊರಡಿಸದೆ ಲೆಕ್ಕಶೀರ್ಷಿಕೆಯಡಿ ಅನುದಾನ ಲಭ್ಯವಿಲ್ಲದ ಕಾರಣ ವಿಲೇ 
ಇಡಬಹುದಾಗಿದೆ ಎಂಬ ತೀರ್ಮಾನವನ್ನು ಮೇಲಧಿಕಾರಿಗಳ ಗಮನಕ್ಕೆ ತರದೇ ಅಧೀನ ಕಾರ್ಯದರ್ಶಿ ಹಂತದಲ್ಲಿಯೇ ತೀರ್ಮಾನ 
ತೆಗೆದುಕೊಂಡಿರುವುದು. 


0 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ವಿವಿಧ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ಮಂಜೂರಾತಿ ಮಾಡಿದ್ದ ಆದೇಶದಲ್ಲಿ 
ನಮೂದಿಸಲಾಗಿದ್ದ ಲೆಕ್ಕಶೀರ್ಷಿಕೆಯಲ್ಲಿ ಅನುದಾನ ಲಭ್ಯವಿಲ್ಲವೆಂಬ ಕಾರಣಕ್ಕಾಗಿ ಸದರಿ ಅನುದಾನವನ್ನು ಮತ್ತೊಂದು 
ಲೆಕ್ಕಶೀರ್ಷಿಕೆಯಲ್ಲಿ ಮಂಜೂರು ಮಾಡುವ ಬಗ್ಗೆ ಒಟ್ಟಾರೆ 22 ತಿದ್ದುಪಡಿ ಆದೇಶಗಳನ್ನು ಆರೋಪಿತ ಅಧಿಕಾರಿಯವರು 
ಹೊರಡಿಸಿದ್ದು, ಈ ತಿದ್ದುಪಡಿ ಆದೇಶಗಳನ್ನು ಹೊರಡಿಸುವಾಗ ಮೇಲಧಿಕಾರಿಗಳ ಅನುಮೋದನೆಯನ್ನು ಪಡೆಯದೆ ಹಾಗೂ ಕೆಲವು 
ಸಂದರ್ಭಗಳಲ್ಲಿ ಆಂತರಿಕ ಆರ್ಥಿಕ ಸಲಹೆಗಾರರು / ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ಪಡೆಯಬೇಕಾಗಿತ್ತೇ ಎಂಬುದನ್ನು 
ಸಹ ಪರಿಶೀಲಿಸದೇ ತಮ್ಮ ಹಂತದಲ್ಲಿಯೇ ನೇರವಾಗಿ ತಿದ್ದುಪಡಿ ಆದೇಶವನ್ನು ಹೊರಡಿಸಿರುವ ಮೂಲಕ ಕರ್ತವ್ಯ ಲೋಪ 
ಎಸಗಿರುವುದು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ದಿನಾಂಕ 24-12-2014ರ ನೋಟೀಸ್‌ನೊಂದಿಗೆ ಆರೋಪಿತ ಅಧಿಕಾರಿಯವರಿಗೆ ಕ.ನಾ.ಸೇ. (ಸಿ.ಸಿ.ಎ.) 
ನಿಯಮಾವಳಿಗಳು, 1957ರ ನಿಯಮ 11 & 11-(4)ರಡಿ ನೋಟೀಸ್‌ನೊಂದಿಗೆ ದೋಷಾರೋಪಣಾ ಪಟ್ಟಿಯನ್ನು ಜಾರಿ ಮಾಡಲಾಗಿರುತ್ತದೆ. ಮೇಲೆ 
ಓದಲಾದ ಕ್ರಮಸಂಖ್ಯೆ (3)ರ ದಿನಾ೦ಕ 13-01-2015ರ ಸರ್ಕಾರದ ಆದೇಶದ್ವಯ ಶ್ರೀ ಸಿದ್ರಾಮಪ್ಪ ಹೆಚ್‌. ತಳವಾರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇವರ ವಿರುದ್ಧದ ಶಿಸ್ತು ಕ್ರಮವನ್ನು ಬಾಕಿ ಇರಿಸಿ ಸರ್ಕಾರಿ ಸೇವೆಗೆ ಪುನರ್‌ಸ್ಥಾಪಿಸಿ ಆದೇಶಿಸಲಾಗಿರುತ್ತದೆ. 


ಶ್ರೀ ಸಿದ್ರಾಮಪ್ಪ ಹೆಚ್‌. ತಳವಾರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರು ಮೇಲೆ ಓದಲಾದ ಕ್ರಮಸಂಖ್ಯೆ 4ರ ದಿನಾಂಕ 14-05-2015ರ 
ಮನವಿಯೊಂದಿಗೆ ತಮ್ಮ ಪ್ರತಿರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿದ್ದು, ತಮ್ಮ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿದಂತೆ ತಮ್ಮಿಂದ ಯಾವುದೇ ಕರ್ತವ್ಯ ಲೋಪ 
ಆಗಿರುವುದಿಲ್ಲವೆಂದೂ, ಕನ್ನಡ & ಸಂಸ್ಕೃತಿ ಇಲಾಖೆಯ ಅಂದಿನ ಉಪ ಕಾರ್ಯದರ್ಶಿಯವರನ್ನೇ ಇದಕ್ಕೆ ಜವಾಬ್ದಾರರನ್ನಾಗಿ ಮಾಡಬೇಕೆಂದು ತಿಳಿಸಿದ್ದು 
ಇದಕ್ಕೆ ಪೂರಕವಾದ ಯಾವುದೇ ದಾಖಲೆಗಳನ್ನು ತಮ್ಮ ಮನವಿಯೊಂದಿಗೆ ಸಲ್ಲಿಸದೇ ಇರುವುದರಿಂದ ಶ್ರೀ ಸಿದ್ರಾಮಪ್ಪ ಹೆಚ್‌. ತಳವಾರ್‌ ಇವರು ಸಲ್ಲಿಸಿರುವ 
ಪ್ರತಿರಕ್ಷಣಾ ಹೇಳಿಕೆಯನ್ನು ಒಪ್ಪಲು ಸಾದ್ಯವಿಲ್ಲವೆಂದು ತೀರ್ಮಾನಿಸಿದ ಸರ್ಕಾರವು ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯಲು ಇಲಾಖಾ ವಿಚಾರಣೆಯನ್ನು 
ಮುಂದುವರಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 8 ಸೇವಿ 2014, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌, 2015. 


ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಕಾರಣಗಳಿಂದಾಗಿ, ಶ್ರೀ ಸಿದ್ರಾಮಪ್ಪ ಹೆಚ್‌. ತಳವಾರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ 
ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇವರು ಈ ಹಿಂದೆ ಅಧೀನ ಕಾರ್ಯದರ್ಶಿ ಕನ್ನಡ ೬ ಸಂಸ್ಕೃತಿ ಇಲಾಖೆ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿದ್ದಾರೆನ್ನಲಾಗಿರುವ ಆರೋಪಗಳ ಕುರಿತು ವಿಚಾರಣೆ ನಡೆಸಲು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 11 ಮತ್ತು 11-"ಎ'ರೊಡನೆ ಓದಿಕೊಂಡಂತೆ ನಿಯಮ 11(2)ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಎಂ.ಎಸ್‌.ಹೆಗ್ಗೆ ನಗೆ, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, [ಟಿ.ಎಫ್‌-4, ಸೂರ್ಯ ಕ್ಲಾಸಿಕ್‌, 4ನೇ ಮುಖ್ಯ ರಸ್ತೆ, 
ಶ್ರೀ ರಾಮಮಂದಿರ ಬೀದಿ, ಯಲಚೇನಹಳ್ಳಿ ಬಸ್‌ ಸ್ಟಾಪ್‌ ಹತ್ತಿರ, ಕನಕಪುರ ರಸ್ತೆ ಬೆಂಗಳೂರು-78] ಇವರನ್ನು ವಿಚಾರಣಾಧಿಕಾರಿಯಾಗಿಯೂ ಮತ್ತು 
ಕ.ನಾ.ಸೇ. (ಸಿ.ಸಿ.ಎ.) ನಿಯಮಾವಳಿಗಳು 1957ರ ನಿಯಮ 115)(ಸಿ) ರನ್ವಯ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ ಹ ಸಂಸ್ಕೃತಿ ಇಲಾಖೇಸಂಸ್ಕೃತಿ) 


ಇವರನ್ನು ಮಂಡನಾಧಿಕಾರಿಯನ್ನಾಗಿಯೂ ನೇಮಕ ಮಾಡಿ ಆದೇಶಿಸಿದೆ. 











ವಿಚಾರಣಾಧಿಕಾರಿಯವರಿಗೆ ಸೂಕ್ತ ಸ್ಥಳಾವಕಾಶ, ಶೀಘ್ರಲಿಪಿಗಾರರ ಸೇವೆ ಇತ್ಯಾದಿ ಒದಗಿಸಲು ಸರ್ಕಾರದ ಅಧೀನ ಕಾರ್ಯದರ್ಶಿ, ಕನ್ನಡ ೬ 
ಸಂಸ್ಕೃತಿ ಇಲಾಖೆ (ಸಂಸ್ಕೃತಿ) ಇವರು ಕ್ರಮ ಕೈಗೊಳ್ಳತಕ್ಕದ್ದು. 

ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಯವರು ನಿಯಮಾನುಸಾರ ಸಂಚಿತ ಸಂಭಾವನೆಯನ್ನು ಹಾಗೂ ಮಂಡನಾಧಿಕಾರಿಯವರು 
ನಿಯಮಾನುಸಾರ ದಿನಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. 

ವಿಚಾರಣಾಧಿಕಾರಿಗಳು ಆಪಾದಿತರ ಮೇಲಿನ ಆರೋಪಗಳ ವಿಚಾರಣೆಯನ್ನು ನಡೆಸಿ ಆರೋಪ ಸಾಬೀತಾಗಿರುವ ಅಥವಾ ಸಾಬೀತಾಗದೇ 
ಇರುವ ಬಗ್ಗೆ ಸ್ಪಷ್ಟ ಅಭಿಪ್ರಾಯಗಳನ್ನು ಒಳಗೊಂಡ ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರಿಯಾದ ಸರ್ಕಾರಕ್ಕೆ 3 ತಿಂಗಳುಗಳ ಒಳಗಾಗಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 52 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-6) 


೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





ಸಹಕಾರ ಸಚಿವಾಲಯ 


ವಿಷಯ : 2015-16ನೇ ಸಾಲಿನಲ್ಲಿ ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಮಾರುಕಟ್ಟೆ ಮೂಲಭೂತ 
ಸೌಕರ್ಯ ಸ್ಥಾಪನೆಗೆ ಅನುದಾನ ಮಂಜೂರು ಮಾಡುವ ಕುರಿತು. 


ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆಸಿಒ 116 ಸ೦ಮಾಸ 2015, 09-09-2015. 
2) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ.ಓಟಿಎಸ್‌-2/15/ಲ್ಯಾಂಪ್ಸ್‌/2015-16, 
ದಿ:19-11-2015 ಹಾಗೂ ದಿನಾಂಕ:15-12-2015. 

ಪ್ರಸ್ತಾವನೆ : 

ಮೇಲೆ ಓದಲಾದ (1ರ ಸರ್ಕಾರದ ಆದೇಶದಲ್ಲಿ ಮೂಡಿಗೆರೆ, ಭಾಗಮಂಡಲ ಹಾಗೂ ಕೊಪ್ಪ ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಮೊದಲನೇ 
ಹಾಗೂ ಎರಡನೇ ತ್ರೈಮಾಸಿಕದ ಕಂತು ಒಟ್ಟು *.19.50 ಲಕ್ಷ ಬಿಡುಗಡೆಗೊಳಿಸಿ ಆದೇಶಿಸಿದೆ. 

ಮೇಲೆ ಓದಲಾದ (2)ರ ಸಹಕಾರ ಸಂಘಗಳ ನಿಬಂಧಕರ ಪಸ್ತಾವೆಗಳಲ್ಲಿ 2015-16ನೇ ಸಾಲಿನಲ್ಲಿ ಲ್ಯಾಂಪ್ಸ್‌ ಸಹಕಾರ ಸಂಘಗಳ ಮಾರುಕಟ್ಟೆಯ 
ಮೂಲ ಸೌಕರ್ಯ ಸ್ಥಾಪನೆಗೆ ಲೆಕ್ಕ ಶೀರ್ಷಿಕೆ 2425-00-108-0-39, 423 ಗಿರಿಜನ ಉಪ ಯೋಜನೆಯಲ್ಲಿ ವನಶ್ರೀ ಗಿರಿಜನ ದೊಡ್ಡ ಪ್ರಮಾಣದ 
ವಿವಿದೋದ್ದೇಶ ಸಹಕಾರ ಸಂಘ ನಿ. ಹಳಿಯಾಳ, ಉತ್ತರ ಕನ್ನಡ ಜಿಲ್ಲೆ ಇದಕ್ಕೆ 9. 11.00 ಲಕ್ಷಗಳನ್ನು ಜೇನು ಸಂಸ್ಕರಣ ಘಟಕ ಸ್ಥಾಪನೆಗಾಗಿ ಬಿಡುಗಡೆ 
ಮಾಡುವಂತೆ ಕೋರಿ ನಿಬಂಧಕರು ಸರ್ಕಾರಕ್ಕೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. 

ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಸಇ 116 ಸಂಮಾಸ 2015, ದಿನಾಂಕ:26-12-2015. 


ರಾಜ್ಯ ಯೋಜನೆಯಡಿಯಲ್ಲಿ 2015-16ನೇ ಸಾಲಿನಲ್ಲಿ ಲ್ಯಾಂಪ್ಸ್‌ ಸಹಕಾರ ಸಂಘಗಳ ಮಾರುಕಟ್ಟೆಯ ಮೂಲ ಸೌಕರ್ಯ ಸ್ಥಾಪನೆಗೆ ಲೆಕ್ಕ 
ಶೀರ್ಷಿಕೆ 2425-00-108-0-39, ಗಿರಿಜನ ಉಪ ಯೋಜನೆ 423 ರಡಿಯಲ್ಲಿ ಸ್ನ 50.00 ಲಕ್ಷಗಳ ಆಯ-ವ್ಯಯ ಅವಕಾಶ ಕಲ್ಪಿಸಿದ್ದು, ವನಶ್ರೀ ಗಿರಿಜನ 
ದೊಡ್ಡ ಪ್ರಮಾಣದ ವಿವಿದೋದ್ದೇಶ ಸಹಕಾರ ಸಂಘ ನಿ. ಹಳಿಯಾಳ, ಉತ್ತರ ಕನ್ನಡ ಜಿಲ್ಲೆ ಇದಕ್ಕೆ ಮೊದಲನೇ ಹಾಗೂ ಎರಡನೇ ತ್ರೈಮಾಸಿದ ಒಟ್ಟು 
ಶೇ 50 ರಷ್ಟು ಅಂದರೆ ೪.5.50 ಲಕ್ಷಗಳನ್ನು (ಐದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಮಾತ್ರ) ಬಿಡುಗಡೆಗೊಳಿಸಿ ಆದೇಶಿಸಿದೆ. 
ಷರತ್ತುಗಳು : 

1 ಈ ಅನುದಾನ ವೆಚ್ಚವನ್ನು 2015-16ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2425-00-108-0-39, ಗಿರಿಜನ ಉಪಯೋಜನೆ 423 ರಡಿಯಲ್ಲಿ 
ಭರಿಸತಕ್ಕದ್ದು. 

೦ 

2. ಸಂಬಂಧಿಸಿದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಈ ಯೋಜನೆಯಲ್ಲಿ ಪಡೆದ ಹಣವನ್ನು ಯೋಜನೆಯ 
ಪ್ರಗತಿಗನುಗುಣವಾಗಿ ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಬಿಡುಗಡೆ ಮಾಡುವುದು. 

3. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 2000ನ್ನು ಪಾಲಿಸುವ ಷರತ್ತಿಗೊಳಪಟ್ಟು ಕಾಮಗಾರಿಗಳನ್ನು 
ನಿರ್ವಹಿಸುವುದು. 

4. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 2000ನ್ನು ಪಾಲಿಸುವ ಷರತ್ತಿಗೊಳಪಟ್ಟು ಕಾಮಗಾರಿಗಳನ್ನು 
ನಿರ್ವಹಿಸುವುದು. 

5. ಸಹಕಾರ ಸಂಘಗಳ ನಿಬಂಧಕರು ಲ್ಯಾಂಪ್ಸ್‌ ಸಹಕಾರ ಸಂಘಗಳು ಮಾಡುವ ವೆಚ್ಚವನ್ನು ನಿಯತಕಾಲಿಕವಾಗಿ ಪರಾಮರ್ಶೆ ಮಾಡತಕ್ಕದ್ದು. 
ಮತ್ತು ಅನುದಾನದ ವಿನಿಯೋಗದ ಬಗ್ಗೆ ಬಳಕೆ ಪ್ರಮಾಣ ಪತ್ರವನ್ನು ಪಡೆದು ಮಹಾಲೇಖಪಾಲರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

6. ಮಂಜೂರು ಮಾಡಿದ ಅನುದಾನ ₹, 5.50 ಲಕ್ಷ (ಐದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನು ಮಾತ್ರ) ಗಳನ್ನು ಸಂಬಂಧಿಸಿದ ಲ್ಯಾಂಪ್ಸ್‌ 
ಸಹಕಾರ ಸಂಘಗಳ ವತಿಯಿಂದ Py rps ಪಡೆದು, ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ಕನ್ನಡ ಜಿಲ್ಲೆ ಇವರ ಮೇಲು 
ರುಜು (€ಂಟಗೀr si್ರಗ) ಪಡೆದು ಸದರಿ ಅನುದಾನದ ಮೊತ್ತವನ್ನು ಪಾವತಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಕಾರವಾರ ಉಪವಿಭಾಗದವರಿಗೆ ಅಧಿಕಾರ ನೀಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 04 ಟಿಎಫ್‌ಪಿ 2015, ದಿನಾಂಕ:09-10-2015 ಹಾಗೂ ಆಂತರಿಕ ಆರ್ಥಿಕ 
ಸಲಹೆಗಾರರ ಟಿಪ್ಪಣಿ ಸಂಖ್ಯೆ ಸಇ 158 ಆಂಆಸ 2015, ದಿನಾಂಕ:23-12-2015ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 


PR. 53 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50.50 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ವಿಷಯ : 2015-16ನೇ ಸಾಲಿನಲ್ಲಿ ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಮಾರುಕಟ್ಟೆ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 


ಅನುದಾನ ಮಂಜೂರು ಮಾಡುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆಸಿಒ 116 ಸಂಮಾಸ 2015, 09-09-2015 ಹಾಗೂ ದಿನಾಂಕ:26-12-2015. 


2) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಓಟಿಎಸ್‌-2/15/ಲ್ಯಾಂಪ್ಸ್‌/2015-16, ದಿ:19-11-2015 
ಹಾಗೂ ದಿನಾಂಕ:15-12-2015. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೪೩ 





ಮೇಲೆ ಓದಲಾದ (0ರ ಸರ್ಕಾರದ ಆದೇಶದಲ್ಲಿ 2015-16ನೇ ಸಾಲಿನ ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಮಾರುಕಟ್ಟೆ ಮೂಲ ಸೌಕರ್ಯ 
ಸ್ಥಾಪನೆಗಾಗಿ ಲೆಕ್ಕ ಶೀರ್ಷಿಕೆ 2425-00-108-0-39, 423 ಗಿರಿಜನ ಉಪಯೋಜನೆಯಡಿಯಲ್ಲಿ ¥, 50.00 ಲಕ್ಷಗಳ ಅವಕಾಶ ಕಲ್ಪಿಸಿದ್ದು, ಅದರಂತೆ 
ದಿನಾಂಕ:09-09-2015 ರ ಸರ್ಕಾರದ ಆದೇಶದಲ್ಲಿ ಮೂಡಿಗೆರೆ, ಭಾಗಮಂಡಲ ಹಾಗೂ ಕೊಪ್ಪ ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಮೊದಲನೇ ಹಾಗೂ 
ಎರಡನೇ ತ್ರೈಮಾಸಿಕದ ಕಂತು *. 19.50 ಲಕ್ಷ ಹಾಗೂ ದಿನಾಂಕ:26-12-2015 ರ ಸರ್ಕಾರದ ಆದೇಶದಲ್ಲಿ ಹಳಿಯಾಳ ಲ್ಯಾಂಪ್ಸ್‌ ಸಹಕಾರ ಸಂಘಕ್ಕೆ 
5.50 ಲಕ್ಷ ಹೀಗೆ ಒಟ್ಟು ಸ್‌ 25.00 ಲಕ್ಷಗಳನ್ನು ಬಿಡುಗಡೆಗೊಳಿಸಿ ಆದೇಶಿಸಿದೆ. 


ಪ್ರಸ್ತುತ ಸಹಕಾರ ಸಂಘಗಳ ನಿಬಂಧಕರ ಪ್ರಸ್ತಾವೆಯಲ್ಲಿ ಈ ಕೆಳಕಂಡ ನಾಲ್ಕು ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಮೂರು ಮತ್ತು ನಾಲ್ಕನೇ 


ತ್ರೈಮಾಸಿಕದಲ್ಲಿ ಬಿಡುಗಡೆಗೊಳಿಸಲು ಬಾಕಿ ಇರುವ ರೂ 25.00 ಲಕ್ಷಗಳನ್ನು ಬಿಡುಗಡೆಗೊಳಿಸಲು ಕೋರಿ ಸರ್ಕಾರಕ್ಕೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. 




















ಬಿಡುಗಡೆಗೊಳಿಸಲು 
ಕ್ರಮ 
ಸಂಘದ ಹೆಸರು ಕೋರಿದ ಮೊತ್ತ 
ಸಂಖ್ಯೆ 
ಕ. (ಲಕ್ಷಗಳಲ್ಲಿ) 
ಪರಿಶಿಷ್ಟ ವರ್ಗಗಳ ದೊಡ ಪ್ರಮಾಣದ ವಿವಿಧೋದೇಶ ಸಹಕಾರ ಸಂಘ 
01 ಬ ಭಷ 9 5-50 
ನಿ. ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ. 
ಸ ಮಡಿಕೇರಿ ತಾಲ್ಲೂಕು ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ iv 
ನಿ. ಭಾಗಮಂಡಲ, ಕೊಡಗು ಜಿಲ್ಲೆ 
ಪರಿಶಿಷ್ಟ ವರ್ಗಗಳ ದೊಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ. 
03 ಲ ಕ್‌ ಣಿ 4-00 
ನಿ, ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆ 
ii ವನಶ್ರೀ ಗಿರಿಜನ ದೊಡ್ಡ ಪ್ರಮಾಣದ ವಿವಿದೋದ್ದೇಶ ಸಹಕಾರ ಸಂಘ ನಿ. ಪಿ 
ಹಳಿಯಾಳ, ಉತ್ತರ ಕನ್ನಡ ಜಿಲ್ಲೆ 
ಒಟ್ಟು 25-00 

















ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಿದೆ. 


ಮಂ 


ಸರ್ಕಾರದ ಆದೇಶ ಸಂಖ್ಯೆಸಇ 116 ಸಂಮಾಸ 2015, ದಿನಾಂಕ:04-01-2016. 


ರಾಜ್ಯ ಯೋಜನೆಯಡಿಯಲ್ಲಿ 2015-16ನೇ ಸಾಲಿನಲ್ಲಿ ಲ್ಯಾಂಪ್ಸ್‌ ಸಹಕಾರ ಸಂಘಗಳ ಮಾರುಕಟ್ಟೆಯ ಮೂಲ ಸೌಕರ್ಯ ಸ್ಥಾಪನೆಗೆ ಲೆಕ್ಕ 
ಶೀರ್ಷಿಕೆ 2425-00-108-0-39, ಗಿರಿಜನ ಉಪ ಯೋಜನೆ 423 ರಡಿಯಲ್ಲಿ 9.50.00 ಲಕ್ಷಗಳ ಆಯ-ವ್ಯಯ ಅವಕಾಶ ಕಲ್ಪಿಸಲಾಗಿದ್ದು ಈಗಾಗಲೇ 
ಮೊದಲನೇ ಹಾಗೂ ಎರಡನೇ ತ್ರೈಮಾಸಿಕ ಅನುದಾನವಾಗಿ *.25.00 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಮೂರನೆ ಹಾಗೂ ಕೊನೆಯ ನಾಲ್ಕನೇ 
ತ್ರೈಮಾಸಿಕ ಕಂತು ¥, 25.00 ಲಕ್ಷಗಳನ್ನು (ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ ಈ ಕೆಳಕಂಡ ನಾಲ್ಕು ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಹಂಚಿಕೆ 
ಮಾಡಿ ಬಿಡುಗಡೆಗೊಳಿಸಿ ಆದೇಶಿಸಿದೆ. 





ಮೂರನೆ ಹಾಗೂ ನಾಲ್ಕನೇ 














ಡ್‌ ಲ್ಯಾಂಪ್ಸ್‌ ಸಹಕಾರ ಸಂಘಗಳ ಹೆಸರು ತ್ರೈಮಾಸಿಕದಲ್ಲಿ ಬಿಡುಗಡೆಗೊಳಿಸಿದ 

ಸಂಖ್ಯೆ ಮೊತ್ತ 8. (ಲಕ್ಷಗಳಲ್ಲಿ) 

01 ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿ, ಮೂಡಿಗೆರೆ, ಟ್‌ 
ಚಿಕ್ಕಮಗಳೂರು ಜಿಲ್ಲೆ. 

02 ಮಡಿಕೇರಿ ತಾಲ್ಲೂಕು ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ವನಿ, | 
ಭಾಗಮಂಡಲ, ಕೊಡಗು ಜಿಲ್ಲೆ 

03 | ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ. ನಿ, ಕೊಪ್ಪ Pe 
ಚಿಕ್ಕಮಗಳೂರು ಜಿಲ್ಲೆ 

ಸ ವನಶ್ರೀ ಗಿರಿಜನ ದೊಡ್ಡ ಪ್ರಮಾಣದ ವಿವಿದೋದ್ದೇಶ ಸಹಕಾರ ಸಂಘ ನಿ. ಹಳಿಯಾಳ, ಬಸು 


ಉತ್ತರ ಕನ್ನಡ ಜಿಲ್ಲೆ 





ಒಟ್ಟು 25-00 

















೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





ಷರತುಗಳು : 


1 ಈ ಅನುದಾನ ವೆಚ್ಚವನ್ನು 2015-16ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2425-00-108-0-39, ಗಿರಿಜನ ಉಪಯೋಜನೆ 423 ರಡಿಯಲ್ಲಿ 
ಭರಿಸತಕ್ಕದ್ದು. 

2. ಸಂಬಂಧಿಸಿದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಈ ಯೋಜನೆಯಲ್ಲಿ ಪಡೆದ ಹಣವನ್ನು ಯೋಜನೆಯ ಪ್ರಗತಿಗನುಗುಣವಾಗಿ 
ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಬಿಡುಗಡೆ ಮಾಡುವುದು. 


3. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 2000ನ್ನು ಪಾಲಿಸುವ ಷರತ್ತಿಗೊಳಪಟ್ಟು ಕಾಮಗಾರಿಗಳನ್ನು 
ನಿರ್ವಹಿಸುವುದು. 


4. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 2000ನ್ನು ಪಾಲಿಸುವ ಷರತ್ತಿಗೊಳಪಟ್ಟು ಕಾಮಗಾರಿಗಳನ್ನು 
ನಿರ್ವಹಿಸುವುದು. 

5. ಸಹಕಾರ ಸಂಘಗಳ ನಿಬಂಧಕರು ಲ್ಯಾಂಪ್ಸ್‌ ಸಹಕಾರ ಸಂಘಗಳು ಮಾಡುವ ವೆಚ್ಚವನ್ನು ನಿಯತಕಾಲಿಕವಾಗಿ ಪರಾಮರ್ಶೆ ಮಾಡತಕ್ಕದ್ದು. 
ಮತ್ತು ಅನುದಾನದ ವಿನಿಯೋಗದ ಬಗ್ಗೆ ಬಳಕೆ ಪ್ರಮಾಣ ಪತ್ರವನ್ನು ಪಡೆದು ಮಹಾಲೇಖಪಾಲರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 


6. ಮಂಜೂರು ಮಾಡಿದ ಅನುದಾನ *.25.09 ಲಕ್ಷ (ಇಪ್ಪತ್ತೈದು ಲಕ್ಷ ಸಾವಿರ ರೂಪಾಯಿಗಳನ್ನು ಮಾತ್ರ) ಗಳನ್ನು ಸಂಬಂಧಿಸಿದ ಲ್ಯಾಂಪ್ಸ್‌ 
ಸಹಕಾರ ಸಂಘಗಳ ವತಿಯಿಂದ 88% 79061065 ಪಡೆದು, ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ಕನ್ನಡ ಜಿಲ್ಲೆ ಇವರ ಮೇಲು 
ರುಜು (೦೦೪೧ ಗ) ಪಡೆದು ಸದರಿ ಅನುದಾನದ ಮೊತ್ತವನ್ನು ಪಾವತಿಸಲು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 


ಚಿಕ್ಕಮಗಳೂರು. ಮಡಿಕೇರಿ ಹಾಗೂ ಕಾರವಾರ ಉಪವಿಭಾಗದವರಿಗೆ ಅಧಿಕಾರ ನೀಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 04 ಟಿಎಫ್‌ಪಿ 2015, ದಿನಾಂಕ:09-10-2015 ಹಾಗೂ ಆಂತರಿಕ ಆರ್ಥಿಕ 
ಸಲಹೆಗಾರರ ಟಿಪ್ಪಣಿ ಸಂಖ್ಯೆ ಸಇ 158 ಆ೦ಆಸ 2015, ದಿನಾಂಕ:23-12-2015ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 

PR. 78 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50.50 ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 


ವಿಷಯ : 2015-16ನೇ ಸಾಲಿನ ಸಹಕಾರ ಇಲಾಖೆಯ ಮುಂದುವರೆದ ಯೋಜನೆಗಳಡಿಯಲ್ಲಿ “ಆರ್ಥಿಕವಾಗಿ 
ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆ”ಯಡಿ (ಷೇರು ಬಂಡವಾಳ 
ರೂಪದಲ್ಲಿ) ಸರ್ಕಾರದಿಂದ ಹಣ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರಿ ಆದೇಶ ಸ೦ಖ್ಯೆಸಇ 22 ಆಂಆಸ 2015, ದಿ:08-05-2015. 
2) ಸರ್ಕಾರಿ ಆದೇಶ ಸಂಖ್ಯೆಸಿಒ 118 ಸಂಮಾಸ 2015, ದಿ:19-11-2015. 


3) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್‌/ಎಂಕೆಟಿ-1/ 67/2015-16,ದಿ:01-11-2015 ಹಾಗೂ 
ಪತ್ರ ಸಂಖ್ಯೆ:ಆರ್‌ಸಿಎಸ್‌/ ಎಂಕೆಟಿ-1/104/2015-16 ದಿ:22-12-2015. 


ಟಿ 


ಸಾವನೆ : 


ಎಂ 


ಮೇಲೆ ಓದಲಾದ (ರ ಆದೇಶದಲ್ಲಿ ಸಹಕಾರ ಇಲಾಖೆಯಿಂದ ಅನುಷ್ಠಾನಗೊಳಿಸಲ್ಪಡುತ್ತಿರುವ ಯೋಜನೆಗಳಡಿ 2015-16 ನೇ ಸಾಲಿನಲ್ಲಿ 
ಆರ್ಥಿಕವಾಗಿ ದುರ್ಬಲವಾಗಿರುವ ಗ್ರಾಹಕರ ಮಾರುಕಟ್ಟೆ ಮತ್ತು ಸಂಸ್ಕರಣ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆಯನ್ನು 
ಮುಂದುವರೆಸಿ ಆದೇಶಿಸಲಾಗಿರುತ್ತದೆ. 2015-16ನೇ ಸಾಲಿಗೆ ಸ. 140.00 ಲಕ್ಷಗಳನ್ನು ಒದಗಿಸಲಾಗಿರುತ್ತದೆ. 


ಮೇಲೆ ಓದಲಾದ (2)ರ ಆದೇಶದಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಸರ್ಕಾರದಿಂದ ಷೇರು ಬಂಡವಾಳ ನೆರವು 
ನೀಡುವ ಯೋಜನೆಯ ಆದೇಶವನ್ನು ಪರಿಷ್ಕರಿಸಿ ಆದೇಶ ಹೊರಡಿಸಲಾಗಿರುತ್ತದೆ. 


ಮೇಲೆ ಓದಲಾದ (3)ರ ಸಹಕಾರ ಸಂಘಗಳ ನಿಬಂಧಕರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವೆಗಳಲ್ಲಿ 2015-16ನೇ ಸಾಲಿಗೆ “ಆರ್ಥಿಕವಾಗಿ 
ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆ” (ಷೇರು ಬಂಡವಾಳ ರೂಪದಲ್ಲಿ) ಯಲ್ಲಿ ಅರ್ಹ ಸಹಕಾರ ಸಂಘಗಳಿಗೆ 
ಷೇರು ಬಂಡವಾಳದ ನೆರವನ್ನು ನೀಡುವುದಕ್ಕಾಗಿ ಲೆಕ್ಕ ಶೀರ್ಷಿಕೆ 4425-00-108-0-57-100 ರಡಿಯಲ್ಲಿ ಆಯವ್ಯಯದಲ್ಲಿ 9. 140.00 ಲಕ್ಷಗಳನ್ನು 
ಒದಗಿಸಿದ್ದು, ದಿನಾ೦ಕ:27-11-2015 ರಂದು ಸಹಕಾರ ಸಂಘಗಳ ನಿಬಂಧಕರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸ್ವೀಕೃತವಾದ ಎಲ್ಲಾ ಸಹಕಾರ ಸಂಘಗಳ 
ಪ್ರಸ್ತಾವೆಗಳನ್ನು ಪರಿಶೀಲಿಸಿ, ದಿನಾಂಕ:19-11-2015 ರ ಪರಿಷ್ಕೃತ ಆದೇಶದ ಅನುಸಾರ ಈ ಕೆಳಕಂಡ ಹತ್ತು ಸಹಕಾರ ಸಂಘಗಳಿಗೆ ತಲಾ ¥, 10.00 ಲಕ್ಷ 
(ಸ. ಹತ್ತು ಲಕ್ಷ) ಆರ್ಥಿಕ ನೆರವನ್ನು ನೀಡಲು ಸಹಕಾರ ಸ೦ಘಗಳ ನಿಬಂಧಕರು ಶಿಫಾರಸ್ಸು ಮಾಡಿ ಸರ್ಕಾರಕ್ಕೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. ವಿವರಗಳು ಈ 
ಕೆಳಕಂಡಂತಿವೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೪೫ 


















































ಕೋರಿರುವ ಷೇರು 
ಶ್ರ 
ಸಂಘದ ಹೆಸರು ಬಂಡವಾಳ 
ಸಂ 
(3. ಲಕ್ಷಗಳಲ್ಲಿ) 
01 | ಬೇಲೂರು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಹಾಸನ ಜಿಲ್ಲೆ 10-00 
02 | ಅರಸೀಕೆರೆ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಹಾಸನ ಜಿಲ್ಲೆ 10-00 
03 | ಸೊರಬ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಶಿವಮೊಗ್ಗ ಜಿಲ್ಲೆ 10-00 
04 | ಹೊನ್ನಾವರ ತಾಲ್ಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘ ನಿ., ಉತ್ತರ ಕನ್ನಡ ಜಿಲ್ಲೆ 10-00 
05 | ದಿ ಜನತಾ ಕನ್ಸೂಮರ್ಸ್‌ ಕೋ ಆಪ್‌ ಹೋಲ್‌ ಸೇಲ್‌ ಸ್ಟೋರ್ಸ್‌ ಲಿ. ಜಮಖಂಡಿ 10-00 
(ಜನತಾ ಬಜಾರ್‌) ಬಾಗಲಕೋಟ ಜಿಲ್ಲೆ 
06 | ಬಾದಾಮಿ ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ. ಬಾಗಲಕೋಟೆ ಜಿಲ್ಲೆ 10-00 
07 | ಹರಿಹರ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ದಾವಣಗೆರೆ ಜಿಲ್ಲೆ 10-00 
08 | ಶ್ರೀ ಸಿದ್ಧಾರೂಡ ತೋಟಗಾರಿಕೆ ಬೆಳೆಗಾರರ ಉತ್ಪಾದಕರ ಸಂಸ್ಕರಣ ಹಾಗೂ 10-00 
ಮಾರಾಟ ಸಹಕಾರ ಸಂಘ ನಿ., ತುಕ್ಕಾನಟ್ಟ, ಬೆಳಗಾವಿ ಜಿಲ್ಲೆ 
09 | ಶಿಗ್ಗಾಂವ ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ. ಬಂಕಾಪೂರ, ಹಾವೇರಿ ಜಿಲ್ಲೆ 10-00 
10 | ದಿ ಬ್ಯಾಡಗಿ ತಾಲ್ಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ.. ಬ್ಯಾಡಗಿ, ಹಾವೇರಿ ಜಿಲ್ಲೆ. 10-00 





ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆಸಇ 118 ಸಂಮಾಸ 2015, ದಿನಾಂಕ: 30-12-2015. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2015-16ನೇ ಸಾಲಿಗೆ ಸಹಕಾರ ಇಲಾಖೆಯ ಮುಂದುವರೆದ ಯೋಜನೆಗಳಡಿಯಲ್ಲಿ 
“ಆರ್ಥಿಕವಾಗಿ ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆ”(ಷೇರು ಬಂಡವಾಳ ರೂಪದಲ್ಲಿ)ಯಲ್ಲಿ ಅರ್ಹ ಸಹಕಾರ 
ಸಂಘಗಳಿಗೆ ಷೇರು ಬಂಡವಾಳದ ನೆರವನ್ನು ನೀಡುವುದಕ್ಕಾಗಿ ಲೆಕ್ಕ ಶೀರ್ಷಿಕೆ 4425-00-108-0-57-100 ಧನಸಹಾಯ ಇದರಡಿ ಆಯವ್ಯಯದಲ್ಲಿ 
ಸ, 140.00 ಲಕ್ಷಗಳ ಅನುದಾನದ ಅವಕಾಶವನ್ನು ಕಲ್ಪಿಸಿದ್ದು, ಈ ಪೈಕಿ ಮೊದಲನೇಯ ಹಾಗೂ ಎರಡನೇಯ ತ್ರೈಮಾಸಿಕ ಅವಧಿಯ ಒಟ್ಟು 9. 70.00 
ಲಕ್ಷಗಳನ್ನು (ಎಪ್ಪತ್ತು ಲಕ್ಷ ರೂಪಾಯಿಗಳು ಮಾತ್ರ) ಈ ಕೆಳಕಂಡ ಆರ್ಥಿಕವಾಗಿ ದುರ್ಬಲವಾಗಿರುವ ಹತ್ತು ಸಹಕಾರ ಸಂಘಗಳಿಗೆ ಹಂಚಿಕೆ ಮಾಡಿ 
ಬಿಡುಗಡೆಗೊಳಿಸಿ ಆದೇಶಿಸಿದೆ. 



































ಕ್ರಮ ಬಿಡುಗಡೆಗೊಳಿಸಿದ ಮೊತ್ತ 
ಸಹಕಾರ ಸಂಘಗಳ ಹೆಸರು 
ಸಂಖ್ಯೆ (ಸ.ಲಕ್ಷಗಳಲ್ಲಿ 
ಲ ೧೨1 
01 | ಬೇಲೂರು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಹಾಸನ ಜಿಲ್ಲೆ 7.00 
02 | ಅರಸೀಕೆರೆ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಹಾಸನ ಜಿಲ್ಲೆ 7.00 
03 | ಸೊರಬ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಶಿವಮೊಗ್ಗ ಜಿಲ್ಲೆ 7.00 
04 | ಹೊನ್ನಾವರ ತಾಲ್ಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘ ನಿ. ಉತ್ತರ ಕನ್ನಡ ಜಿಲ್ಲೆ. 7.00 
05 ದಿ ಜನತಾ ಕನ್ಸೂಮರ್ಸ್‌ ಕೋ ಆಫ್‌ ಹೋಲ್‌ ಸೇಲ್‌ ಸ್ಟೋರ್ಸ್‌ ಲಿ. ಜಮಖಂಡಿ (ಜನತಾ ಬಜಾರ್‌) ಇ 
ಬಾಗಲಕೋಟ ಜಿಲ್ಲೆ " 
06 | ಬಾದಾಮಿ ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ. ಬಾಗಲಕೋಟೆ ಜಿಲ್ಲೆ 7.00 
07 | ಹರಿಹರ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ದಾವಣಗೆರೆ ಜಿಲ್ಲೆ 7.00 
08 | ಶ್ರೀ ಸಿದ್ದಾರೂಡ ತೋಟಗಾರಿಕೆ ಬೆಳೆಗಾರರ ಉತ್ಪಾದಕರ ಸಂಸ್ಕರಣ ಹಾಗೂ ಮಾರಾಟ ಸಹಕಾರ ಸಂಘ 0. 
ನಿ. ತುಕ್ಕಾನಟ್ಟಿ, ಬೆಳಗಾವಿ ಜಿಲ್ಲೆ ` 
09 | ಶಿಗ್ಗಾಂವ ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ಬಂಕಾಪೂರ, ಹಾವೇರಿ ಜಿಲ್ಲೆ 7.00 
10 | ದಿ ಬ್ಯಾಡಗಿ ತಾಲ್ಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ. ಬ್ಯಾಡಗಿ, ಹಾವೇರಿ ಜಿಲ್ಲೆ. 7.00 





ಒಟ್ಟು 70.00 

















೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





“ಈ ವೆಚ್ಚವನ್ನು 2015-16ನೇ ಸಾಲಿನ ಆಯ-ವ್ಯಯದ ಲೆಕ್ಕ ಶೀರ್ಷಿಕೆ 4425-00-108-0-57-100” ಆರ್ಥಿಕವಾಗಿ ದುರ್ಬಲವಾಗಿರುವ 
ಮಾರಾಟ, ಗ್ರಾಹಕರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ಯೋಜನೆಯಲ್ಲಿ ಭರಿಸತಕ್ಕದ್ದು. 


ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು (ಬಳಕೆ ಮತ್ತು ಮಾರಾಟ) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆ೦ಗಳೂರು 
ಇವರು ಹಣ ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ ಡ್ರಾ 
ಮಾಡಿದ ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ ನಿಯಮಿತ, ಬೆ೦ಗಳೂರು ಇಲ್ಲಿ ಠೇವಣಿಸತಕ್ಕದ್ದು. ಸಹಕಾರ ಸಂಘಗಳ ನಿಬಂಧಕರು 
ಸದರಿ ಹಣವನ್ನು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿ ಉಪಯೋಗ ಪ್ರಮಾಣ ಪತ್ರಗಳನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 04 ಟಿಎಫ್‌ಪಿ 2015, ದಿನಾಂಕ:09-10-2015 ಹಾಗೂ ಆಂತರಿಕ ಆರ್ಥಿಕ 
ಸಲಹೆಗಾರರ ಟಿಪ್ಪಣಿ ಸಂಖ್ಯೆ ಸಇ 153 ಆಂಆಸ 2015, ದಿ:23-12-2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 


PR. 56 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50.50 ಸಹಕಾರ ಇಲಾಖೆ. 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 


ವಿಷಯ: ಮೊರಾರ್ಜಿ ದೇಸಾಯಿ/ ಕಿತ್ತೂರು ರಾಣಿ ಚೆನ್ನಮ್ಮ/ಏಕಲವ್ಯ ವಸತಿ ಶಾಲೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿದ್ದ ಪ್ರಾಂಶುಪಾಲರು ಮತ್ತು ಶಿಕ್ಷಕರುಗಳನ್ನು ವಿಲೀನಗೊಳಿಸುವ ಬಗ್ಗೆ ಹೊರಡಿಸಲಾದ ಕರ್ನಾಟಕ 
ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಿಶೇಷ ವಿನಿಯಮಗಳು-201 ಕ್ಕೆ ತಿದ್ದುಪಡಿ ತರುವ ಬಗ್ಗೆ. 


ಉಲ್ಲೇಖ: 1) ಸರ್ಕಾರದ ಆದೇಶ ಸಂಖ್ಯೆ:ಸಕಇ 42 ಮೊದೇಶಾ 2006(ಪಿ). ದಿನಾಂಕ:07-05-2011. 
2) ಕಾರ್ಯನಿರ್ವಾಹಕ ನಿರ್ದೇಶಕರ ಪತ್ರಸಂಖ್ಯೆ-ಕವಶಿಸಸ/ಆಡಳಿತ(1)/ಸಿಆರ್‌-16/2011-12, ದಿನಾಂಕ:11-11-2015. 
ಪ್ರಸ್ತಾವನೆ: 
ಓದಲಾದ (1) ರ ಸರ್ಕಾರದ ಆದೇಶದಲ್ಲಿ ಮೊರಾರ್ಜಿ ದೇಸಾಯಿಗಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 


ಪ್ರಾಂಶುಪಾಲರು ಮತ್ತು ಶಿಕ್ಷಕರುಗಳ ಸೇವೆಯನ್ನು ವಿಲೀನಗೊಳಿಸಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಿಶೇಷ ವಿನಿಯಮಗಳು-201ನ್ನು 
ಅನುಮೋದಿಸಿ, ಆದೇಶಿಸಿದೆ. 


ಓದಲಾದ (2)ರ ಪತ್ರದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು, ಮೊರಾರ್ಜ ದೇಸಾಯಿ]ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಪ್ರಾಂಶುಪಾಲರು ಮತ್ತು ಶಿಕ್ಷಕರುಗಳ ಸೇವೆಯನ್ನು ವಿಲೀನಗೊಳಿಸಿ ಹೊರಡಿಸಿರುವ ವಿಶೇಷ ವಿನಿಯಮಗಳು-2011 ರಲ್ಲಿ 
2004-05ರ ಶೈಕ್ಷಣಿಕ ಪೂರ್ವಕ್ಕೆ ಅ೦ದರೆ who has been appointed prior to the academic year 2004-05 ಎಂದು ತಿಳಿಸಿದೆ. ಆದರೆ, 2004-05ರ 
ಶೈಕ್ಷಣಿಕ ಪೂರ್ವಕ್ಕೆ ಅ೦ದರೆ, ದಿನಾಂಕ:01-06-2004ರ ಮೊದಲು ಗುತ್ತಿಗೆ ಆಧಾರದ ಮೇಲೆ 49 ಪ್ರಾಂಶುಪಾಲರು ಹಾಗೂ 273 ಶಿಕ್ಷಕರುಗಳು 
ನೇಮಕವಾಗಿದ್ದು, ಉಳಿದಂತೆ ದಿನಾ೦ಕ:01-06-2004 ರ ಶೈಕ್ಷಣಿಕ ವರ್ಷದ ಅಂತ್ಯಕ್ಕೆ 8 ಪ್ರಾಂಶುಪಾಲರು ಮತ್ತು 109 ಶಿಕ್ಷಕರುಗಳು ಗುತ್ತಿಗೆ ಆಧಾರದ 
ಮೇಲೆ ನೇಮಕವಾಗಿರುತ್ತಾರೆ. ಅಲ್ಲದೇ, ಈ ಎಲ್ಲಾ ಪ್ರಾಂಶುಪಾಲರು ಮತ್ತು ಶಿಕ್ಷಕರುಗಳನ್ನು ವಿಲೀನಗೊಳಿಸುವ ಬಗ್ಗೆ ಸಚಿವ ಸಂಪುಟದ ಅನುಮೋದನೆ 
ಇರುವುದರಿಂದ ಸರ್ಕಾರದ ಆದೇಶದನ್ವಯ ಸದರಿ ಸಿಬ್ಬಂದಿಗಳನ್ನು ವಿಲೀನಗೊಳಿಸಿದೆ. ಆದ್ದರಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಿಶೇಷ 
ವಿನಿಯಮಗಳು-2011ರ ಕ್ರಮ ಸಂಖ್ಯೆ 2(8)(10ಕ್ಕೆ 2004-05ರ ಶೈಕ್ಷಣಿಕ ವರ್ಷದ ಅಂತ್ಯಕ್ಕೆ ಎಂದು ತಿದ್ದುಪಡಿ ಮಾಡಿ ವಿಶೇಷ ಆದೇಶ ಹೊರಡಿಸಲು 
ಕೋರಿರುತ್ತಾರೆ. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡಂತೆ ಆದೇಶ. 


ಮಂ 


ಸರ್ಕಾರದ ಆದೇಶ ಸಂಖ್ಯೆ:ಬಿಸಿಡಬ್ಲ್ಯೂ 580 ಬಿಇಟಿ 2015, ದಿನಾಂಕ:15.12.2015 
ಮೊರಾರ್ಜಿ ದೇಸಾಯಿ/ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಾಂಶುಪಾಲರು ಮತ್ತು ಶಿಕ್ಷಕರುಗಳ ಸೇವೆಯನ್ನು 
ವಿಲೀನಗೊಳಿಸಿ ಹೊರಡಿಸಿರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಿಶೇಷ ವಿನಿಯಮಗಳು-2011 ರ ಕ್ರಮ ಸಂಖ್ಯೆ 2(2)(೪)ಕ್ಕೆ ಈ ಆದೇಶಕ್ಕೆ 
ಲಗತ್ತಿಸಿರುವ ಅಧಿಸೂಚನೆಯಲ್ಲಿ ನೀಡಿರುವಂತೆ, ತಿದ್ದುಪಡಿ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌.ಎರೆಕುಪ್ಪಿ 
PR. 60 ಸರ್ಕಾರದ ಅಧೀನ ಕಾರ್ಯದರ್ಶಿ-1 
50.300 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೪೭ 





ಸಹಕಾರ ಸಚಿವಾಲಯ 


ವಿಷಯ: 2015-16ನೇ ಸಾಲಿಗೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಆಹಾರ ಧಾನ್ಯಗಳ ಶುದ್ಧೀಕರಣ ಮತ್ತು 
ವರ್ಗೀಕರಣಕ್ಕಾಗಿ (೦1687170 & Gadi) ಯಂತ್ರೋಪಕರಣ ಪೂರೈಕೆ ಯೋಜನೆಯಡಿ ಅನುದಾನ 
ಬಿಡುಗಡೆ ಆದೇಶ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆಸಿಒ 145 ಸಿಎಲ್‌ಎಸ್‌ 2015, ದಿನಾ೦ಕ:08.10.2015 ಮತ್ತು ತಿದ್ದುಪಡಿ 
ಆದೇಶ ದಿನಾಂಕ:19.12.2015. 


2. ಸರ್ಕಾರಿ ಆದೇಶ ಸಂಖ್ಯೆಎಫ್‌ಡಿ 4 ಟಿಎಫ್‌ಪಿ 2015 ದಿನಾಂಕ:09.10.2015 


3. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್‌/ಸಿಆರ್‌ಡಿ/ಕೆಎಂಇ/8/27/2014-15, 
ದಿನಾಂಕ: 16.12.2015. 
ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ 2015-16ನೇ ಸಾಲಿಗೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಆಹಾರ ಧಾನ್ಯಗಳ 


ಶುದ್ಧೀಕರಣ ಮತ್ತು ವರ್ಗೀಕರಣಕ್ಕಾಗಿ (೦1687170 & ೦7೩170) ಯಂತ್ರೋಪಕರಣ ಪೂರೈಕೆ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ 
ಹೊರಡಿಸಲಾಗಿರುತ್ತದೆ. 


ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಆಯವ್ಯಯ ಅವಕಾಶದ ಶೇಕಡ 50ರಷ್ಟು ಬಿಡುಗಡೆ ಮಾಡಲು ಇಲಾಖೆಯ ಪ್ರಧಾನ 
ಕಾರ್ಯದರ್ಶಿ/ಕಾರ್ಯದರ್ಶಿಗಳಿಗೆ ವಿತ್ತಾಧಿಕಾರ ಪ್ರತ್ಯಾಯೋಜಿಸಲಾಗಿರುತ್ತದೆ. 


ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಕೃಷಿ ಉತ್ಪನ್ನಗಳ ಶುದ್ದೀಕರಣ ಮತ್ತು ವರ್ಗೀಕರಣ 
ಯಂತ್ರೋಪಕರಣಗಳ ಪೂರೈಕೆಗೆ ಸಂಬಂಧಿಸಿದಂತೆ ರಾಜ್ಯದ 13 ಜಿಲ್ಲೆಗಳಿಂದ *.1,02,01,492.00 ಮೊತ್ತಕ್ಕೆ ಸಹಾಯ ಧನ ಕೋರಿ ಬಂದಿರುವ 89 
ಪ್ರಸ್ತಾವೆಗಳಿಗೆ ಮಂಜೂರಾತಿ ನೀಡಿ ಹಣ ಬಿಡುಗಡೆ ಆದೇಶ ಹೊರಡಿಸಲು ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಮಂ 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಸಿಒ 145 ಸಿಎಲ್‌ಎಸ್‌ 2015, ಬೆಂಗಳೂರು, ದಿನಾಂಕ: 02.01.2016 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2015-16ನೇ ಸಾಲಿನಲ್ಲಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಕೃಷಿ ಉತ್ಪನ್ನಗಳ 


ಮುಂ 


ಶುದ್ಧೀಕರಣ ಮತ್ತು ವರ್ಗೀಕರಣ (01981170 & Grading) ಯಂತ್ರೋಪಕರಣಗಳನ್ನು ಖರೀದಿಸಲು ಅನುಬಂಧದಲ್ಲಿ ತಿಳಿಸಿರುವ 13 ಜಿಲ್ಲೆಗಳ 89 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪ್ರಸ್ತಾವೆಗಳಿಗೆ ಕಲಂ 6 ರಲ್ಲಿ ಸೂಚಿಸಿರುವ *ೌ.1,02,01,492-00 ಮೊತ್ತದ ಅನುದಾನಕ್ಕೆ ಮಂಜೂರಾತಿ 
ನೀಡಲಾಗಿದೆ. 

ಈ ಆದೇಶದಲ್ಲಿ ಹಣ ಬಿಡುಗಡೆಯನ್ನು ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳು ಮತ್ತು ಅನುಬಂಧದಲ್ಲಿನ ಷರತ್ತುಗಳಿಗೊಳಪಟ್ಟು 
ಮಾಡತಕ್ಕದ್ದು. 

ತ 

ಆಯವ್ಯಯ “ಲೆಕ್ಕ ಶೀರ್ಷಿಕೆ 2425-00-001-0-01” ರಡಿ ಒದಗಿಸಲಾಗಿರುವ ₹.300.00 ಲಕ್ಷಗಳ ಪೈಕಿ ¥. 1,02,01,492.00 ಗಳನ್ನು ಈ 
ಕೆಳಕಂಡ ಷರತ್ತುಗಳೊಂದಿಗೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಈ ಮೊತ್ತವನ್ನು ಅಪರ ನಿಬಂಧಕರು (ಪತ್ತು), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಸಹಕಾರ ಸಂಘಗಳ ನಿಬಂಧಕರ 
ಮೇಲು ಸಹಿಯೊಂದಿಗೆ ಮೊತ್ತವನ್ನು ಡ್ರಾ ಮಾಡಿ, ಸಹಕಾರ ಸಂಘಗಳ ನಿಬಂಧಕರು ಸಂಬಂಧಪಟ್ಟ ಜಿಲ್ಲಾ ಉಪ ನಿಬಂಧಕರುಗಳಿಗೆ ಹಣ ಬಿಡುಗಡೆ 
ಮಾಡುವುದು. ಈ ಹಣ ಬಳಕೆಯಾದ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರವನ್ನು ಜಿಲ್ಲಾ ಉಪ ನಿಬಂಧಕರಿಂದ ಪಡೆದು ಸರ್ಕಾರಕ್ಕೆ ಸಲ್ಲಿಸುವುದು. 

ಈ ಯೋಜನೆಯ ಅನುಷ್ಠಾನದ ಬಗ್ಗೆ ಸಹಕಾರ ಸಂಘಗಳ ಅಪರ ನಿಬಂಧಕರು (ಪತ್ತು, ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
ಇವರು ಉಸ್ತುವಾರಿವಹಿಸಿ ನಿರ್ವಹಿಸತಕ್ಕದ್ದು. 
ಷರತ್ತುಗಳು 

1. ಯಂತ್ರ ಸರಬರಾಜುದಾರರು ಸಂಘಕ್ಕೆ ಯಂತ್ರ ಸರಬರಾಜು ಮಾಡಿರುವುದನ್ನು ದೃಡಪಡಿಸಿಕೊಂಡು ಸಹಾಯಧನದ ಮೊತ್ತವನ್ನು ಬಿಡುಗಡೆ 
ಮಾಡತಕ್ಕದ್ದು. 
ಎ 
2. ಯಂತ್ರ ಸರಬರಾಜು ಆದ 15 ದಿನದೊಳಗಾಗಿ ಯಂತ್ರ ಉಪಯೋಗಿಸಿದ ಬಗ್ಗೆ ಸಂಘವು ದೃಡೀಕರಣ ನೀಡತಕ್ಕದ್ದು. 


3. ಸಂಘವು ಈ ಯಂತ್ರ ನಿರ್ವಹಣೆ ಲೆಕ್ಕವನ್ನು ಪ್ರತ್ಯೇಕವಾಗಿ ನಿರ್ವಹಿಸತಕ್ಕದ್ದು. 


4. ಸರ್ಕಾರ ಬಿಡುಗಡೆ ಮಾಡಲಾದ ಸಹಾಯಧನದ ಮೊತ್ತವನ್ನು ಸಂಘವು "ಸರ್ಕಾರದ ಗ್ರೇಡಿಂಗ್‌ ಮತ್ತು ಕ್ಲೀನಿಂಗ್‌ ಅನುದಾನ' ಖಾತೆಯಲ್ಲಿ 
ಪ್ರತ್ಯೇಕವಾಗಿ ನಮೂದಿಸತಕ್ಕದ್ದು. 


೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





5. ಈ ಯಂತ್ರಗಳ ಆದಾಯದಲ್ಲಿ ಯಂತ್ರೋಪಕರಣ ಸವಕಳಿ ನಿಧಿ ಸೃಷ್ಟಿಸಿ ಪ್ರತ್ಯೇಕವಾಗಿ ಹಣ ಜಮಾಇಡತಕ್ಕದ್ದು. 


6. ಮೇಲಿನ ಯಾವುದೇ ಷರತ್ತುಗಳನ್ನು ಸಂಘವು ಉಲ್ಲಂಘಿಸಿರುವುದು ಕಂಡು ಬಂದಲ್ಲಿ ಸರ್ಕಾರದಿಂದ ನೀಡಲಾದ ಸಹಾಯಧನ ಮೊತ್ತವನ್ನು 
ಒಂದೇ ಕಂತಿನಲ್ಲಿ ಹಿ೦ದಿರುಗಿಸತಕ್ಕದ್ದು. 


ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆಎಫ್‌ಡಿ 4 ಟಿಎಫ್‌ಪಿ 2015, ದಿನಾಂಕ:09.10.2015 ರನ್ವಯ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಗಳು/ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 






























































ಸಹಕಾರ ಇಲಾಖೆ. 
ಅನುಬಂಧ 
(ಸರ್ಕಾರಿ ಆದೇಶ ಸಂ.ಸಿಒ 145 ಸಿಎಲ್‌ಎಸ್‌ 2015, ದಿ.02.01.2016) 
ಕ್ರ ಜಿಲ್ಲೆಯ ಹೆಸರು ಸಹಕಾರ ಸಂಘದ ಹೆಸರು ಯಂತ್ರಗಳ ಜಿಲ್ಲಾ ಸರ್ಕಾರದ 
ಸಂ. ವಿಧಗಳು ಸಮಿತಿಯಲ್ಲಿ | ಸಹಾಯಧನ 
ನಿಗಧಿಪಡಿಸಿದ | ಶೇ.50 ರಷ್ಟು 
ಯಂತ್ರದ ಅಥವಾ 
ಮೊತ್ತ ₹3.00 
ಲಕ್ಷದವರೆಗೆ 
CY 
ಮಾತ್ರ 
1 2 3 4 5 6 
1 | ಕೋಲಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ರಾಗಿ ಶುದ್ದೀಕರಣ 87,500 43,750 
ಬೈರಕೂರು, ಮುಳಬಾಗಿಲು ತಾಲ್ಲುಕು ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ರಾಗಿ ಶುದ್ದೀಕರಣ 87,500 43,750 
ಜಯಮಂಗಲ, ಮಾಲೂರು ತಾಲ್ಲೂಕು ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ನಂಗಲಿ, ರಾಗಿ ಶುದ್ದೀಕರಣ 87,500 43,750 
ಮುಳಬಾಗಿಲು ತಾಲ್ಲೂಕು ಯಂತ್ರ 
ಅಣ್ಣಿಹಳ್ಳಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ರಾಗಿ ಶುದ್ದೀಕರಣ 87,500 43,750 
ಸಹಕಾರ ಸಂಘ ನಿ, ಕೋಲಾರ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ರಾಗಿ ಶುದ್ದೀಕರಣ 87,500 43,750 
ಅ೦ಭ್ಲಿಕಲ್‌, ಮುಳಬಾಗಿಲು ತಾ ಯಂತ್ರ 
2 | ಶಿವಮೊಗ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಜಾವಳ್ಳಿ ಹಸಿ ಅಡಿಕೆ ಸುಲಿಯುವ 163,800 81,900 
ತಾ, ಶಿವಮೊಗ್ಗ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸ೦ಘ ನಿ, ಮತ್ತೂರು ಹಸಿ ಅಡಿಕೆ ಸುಲಿಯುವ 163,800 81,900 
ತಾ, ಶಿವಮೊಗ್ಗ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಹಸಿ ಅಡಿಕೆ ಸುಲಿಯುವ 163,800 81,900 
ಬಿ.ಬೀರನಹಳ್ಳಿ ತಾ. ಶಿವಮೊಗ್ಗ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅರೆಹಳ್ಳಿ ಹಸಿ ಅಡಿಕೆ ಸುಲಿಯುವ 190.000 95,000 
ತಾ, ಸಾಗರ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ,ಕೊರಟಗೆರೆ, ಮೆಕ್ಕೆ ಜೋಳ ಒಕ್ಕಣೆ 178.900 89,450 
ಶಿಕಾರಿಪುರ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ.ನರಸಾಪುರ ಮೆಕ್ಕೆ ಜೋಳ ಒಕ್ಕಣೆ 178,900 89,450 
ತಾ, ಶಿಕಾರಿಪುರ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಮೆಕ್ಕೆ ಜೋಳ ಒಕ್ಕಣೆ 178.900 89,450 
ಗುಳೇದಗುಡ್ಡ ತಾ, ಶಿಕಾರಿಪುರ ಯಂತ್ರ 

































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೪೯ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ,ಹಳೆಸೊರಬ ಸಿ ಅಡಿಕೆ ಸುಲಿಯುವ 190,000 95,000 
ತಾ, ಸೊರಬ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಸಿ ಅಡಿಕೆ ಸುಲಿಯುವ 163,800 81,900 
ಹಿರಿಯೂರು, ಭದ್ರಾವತಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಸಿ ಅಡಿಕೆ ಸುಲಿಯುವ 163,800 81,900 
ಹೊಳೆಹೊನ್ನೂರು, ಭದ್ರಾವತಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಖಂಡಿಕಾ, ಸಿ ಅಡಿಕೆ ಸುಲಿಯುವ 190,000 95,000 
ಸಾಗರ ತಾ ಯಂತ್ರ 

3 | ದಾವಣಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 280,000 140,000 
ದಾಗಿನಕಟ್ಟೆ, ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 280,000 140,000 
ಬಸವಾಪಟ್ಟಣ, ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಡಿಕೆ ಸುಲಿಯುವ 280,000 140,000 
ನಿ.ಕೋಟೆಹಾಳ್‌, ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 280,000 140,000 
ಹಿರೇಮಳಲಿ, ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಡಿಕೆ ಸುಲಿಯುವ 280,000 140,000 
ನಿ.ಪಾಂಡೋಮಟ್ಟಿ, ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಡಿಕೆ ಸುಲಿಯುವ 280,000 140,000 
ನಿ.ರಾಜಗೊ೦ಡನಹಳ್ಳಿ, ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 280,000 140,000 
ಗುಡ್ಡದಕೊಮಾರನಹಳ್ಳಿ, ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 280,000 140,000 
ಹೊದಿಗೆರೆ, ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 280,000 140,000 
ತೋಳಹುಣಸೆ, ದಾವಣಗೆರೆ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 280,000 140,000 
ಕಾಕನೂರು, ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಚಟ್ನಹಳ್ಳಿ, ಅಡಿಕೆ ಸುಲಿಯುವ 280,000 140,000 
ಹೊನ್ನಾಳಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ನಲ್ಲೂರು, ಅಡಿಕೆ ಸುಲಿಯುವ 280,000 140,000 
ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 280,000 140,000 
ತುಂಬಿಗೆರೆ, ದಾವಣಗೆರೆ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ನೀತಿಗೆರೆ, ಅಡಿಕೆ ಸುಲಿಯುವ 280,000 140,000 
ಚನ್ನಗಿರಿ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಶ್ಯಾಗಲೆ, ಅಡಿಕೆ ಸುಲಿಯುವ 280,000 140,000 
ದಾವಣಗೆರೆ ತಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಕಗತೂರು, ಅಡಿಕೆ ಸುಲಿಯುವ 280,000 140,000 
ಚನ್ನಗಿರಿ ತಾ ಯಂತ್ರ 















































































































































೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 
4 | ಚಾಮರಾಜನಗರ | ಹುತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರಾಗಿ ಹಾಗೂ ಮೆಕ್ಕೆ 395,000 197,500 
ನಿ.ಕೊಳ್ಳೇಗಾಲ ತಾಲ್ಲೂಕು ಜೋಳ ಶುದ್ದೀಕರಣ 
ಯಂತ್ರ 
ದಾಂಡೇಲಿಂಗ್‌ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಮೆಕ್ಕೆ ಜೋಳ 198,000 99,000 
ಸಂಘ ನಿ, ಒಡೆಯರಪಾಳ್ಯ, ಕೊಳ್ಳೇಗಾಲ ತಾ ಶುದ್ದೀಕರಣ 
ಮಾದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮೆಕ್ಕೆ ಜೋಳ 198,000 99,000 
ನಿ, ಚಾಮರಾಜನಗರ ತಾ ಶುದ್ದೀಕರಣ 
ಪುಣಜನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮೆಕ್ಕೆ ಜೋಳ 198,000 99,000 
ನಿ, ಚಾಮರಾಜನಗರ ತಾಲ್ಲೂಕು ಶುದ್ದೀಕರಣ 
ಟೌನ್‌ ಗುಂಡ್ಲುಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ರಾಗಿ ಹಾಗೂ 395,000 197,500 
ಸಂಘ ನಿ, ಗುಂಡ್ಲುಪೇಟೆ ತಾ ಮೆಕ್ಕೆ ಜೋಳ 
ಶುದ್ದೀಕರಣ ಯಂತ್ರ 
5 | ಹಾಸನ ಪ್ರಸನ್ನ ಸುಬ್ರಹ್ಮಣ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ರಾಗಿ ಕ್ಷೀನಿಂಗ್‌ ಮೆಷನ್‌ 82,000 41,000 
ಸಂಘ ನಿ. ರಾಮನಾಥಪುರ, ಅರಕಲಗೂಡು ತಾಲ್ಲೂಕು ಚಾಪ್‌ ಕಟ್ಟರ್‌ 60.500 30.250 
ಪ್ಯಾಡಿ ಥ್ರೆಷರ್‌ 169,920 84,960 
ಜೋಳ ಬಿಡಿಸುವ ಯಂತ್ರ 154.000 77.000 
ಕಾರ್ಟ ಅಟಾಚ್‌ಮೆಂಟ್‌ 30,000 15,000 
ಬೆಳೆ ಒಕ್ಕಣೆ ಯಂತ್ರ 
ಇಂಜಿನ್‌ ಚಾಲಿತ ಅಡಿಕೆ 245,000 122,500 
ಸುಲಿಯುವ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ರಾಗಿ ಕ್ಷೀನಿಂಗ್‌ ಮೆಷನ್‌ 82,000 41,000 
ಪಡುವಳಲು, ಬೇಲೂರು ತಾಲ್ಲೂಕು ಚಾಪ್‌ ಕಟ್ಟರ್‌ 60,500 30,250 
ಪ್ಯಾಡಿ ಥ್ರೆಷರ್‌ 339,840 169,920 
ಜೋಳ ಬಿಡಿಸುವ ಯಂತ್ರ 154.000 77.000 
ಕಾರ್ಟ ಅಟಾಚ್‌ ಮೆಂಟ್‌ 30,000 15,000 
ಬೆಳೆ ಒಕ್ಕಣೆ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಉಗನೆ, ಜೋಳ ಬಿಡಿಸುವ ಯಂತ್ರ | 154,000 77,000 
ಹಾಸನ ತಾಲ್ಲೂಕು 4 30,000 15,000 
ಇಂಜಿನ್‌ ಚಾಲಿತ ಅಡಿಕೆ 245,000 122,500 
ಸುಲಿಯುವ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ರಾಗಿ ಕ್ಷೀನಿಂಗ್‌ ಮೆಷನ್‌ 82,000 41,000 
ಹಿಡಿತ ಚನ ರಾಯಿನಟಣು ಹಾ ಚಾಪ್‌ ಕಟ್ಟರ್‌ 60,500 30.250 
ಪ್ಯಾಡಿ ಥ್ರೆಷರ್‌ 169,920 84,960 
ಜೋಳ ಬಿಡಿಸುವ ಯಂತ್ರ 154.000 77.000 
ಕಾರ್ಟ ಅಟಾಚ್‌ ಮೆಂಟ್‌ 30,000 15,000 
ಮಿನಿ ಪ್ಲೋರ್‌ ಮಿಲ್‌ 67,000 33,500 
ಸಿಂಗಲ್‌ ಫೇಸ್‌ 94,006 47,003 
ಜನರೇಟರ್‌ 
6 ಚಿಕ್ಕಮಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಕಳಸ, ಅಡಿಕೆ ಸುಲಿಯುವ 242,650 121,325 
ಮೂಡಿಗೆರೆ ತಾಲ್ಲೂಕು ಯಂತ್ರ 
































































































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೫೧ 
7 ದಕ್ಷಿಣ ಕನ್ನಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 474,000 237,000 
ಮುಂಡಾಜೆ, ಬೆಳ್ತಂಗಡಿ ತಾ ಯಂತ್ರ 
ಕಾಳು ಮೆಣಸು ಬಿಡಿಸುವ 59.700 29,850 
ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಕುಂಬ್ರ, ಕಾಳು ಮೆಣಸು ಬಿಡಿಸುವ 79,600 39.800 
ಪುತ್ತೂರು ತಾ ಯಂತ್ರ 
ಅಡಿಕೆ ಸುಲಿಯುವ 158,000 79,000 
ಯಂತ್ರ 
ಹಾಳೆ ಪುಡಿ ಮಾಡುವ 77,800 38,900 
ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾಳು ಮೆಣಸು ಬಿಡಿಸುವ 79,600 39,800 
ನಿ.ಕೊಲ್ಲಮೊಗರು, ಹರಿಹರ, ಸುಳ್ಯ ತಾ ಯಂತ್ರ 
ಹಾಳೆ ಪುಡಿ ಮಾಡುವ 77.800 38,900 
ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ.ಕಡಬಾ, ಕಾಳು ಮೆಣಸು ಬಿಡಿಸುವ 79,600 39,800 
ಪುತ್ತೂರು ತಾ ಯಂತ್ರ 
ಅಡಿಕೆ ಸುಲಿಯುವ 158,000 79,000 
ಯಂತ್ರ 
ಹಾಳೆ ಪುಡಿ ಮಾಡುವ 155,600 77,800 
ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಪಶು ಆಹಾರ ಪುಡಿ 77,800 38,900 
ಯೇನೆಕಲ್ಲು, ಸುಳ್ಯ ತಾ ಮಾಡುವ ಯಂತ್ರ 
ಅಡಿಕೆ ಸುಲಿಯುವ 158,000 79,000 
ಯಂತ್ರ 
ರಬ್ಬರ್‌ ಹಾಳೆ 121,500 60,750 
ತಯಾರಿಸುವ ಯಂತ್ರ 
ವಿಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಕಾಳು ಮೆಣಸು ಬಿಡಿಸುವ 39,800 19,900 
ಬಂಟ್ವಾಳ ತಾ ಯಂತ್ರ 
ಇಡ್ಕದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಕಾಳು ಮೆಣಸು ಬಿಡಿಸುವ 99,500 49,750 
ಬಂಟ್ವಾಳ ತಾ ಯಂತ್ರ 
ರೈಸ ಕ್ಲೀನರ್‌ ಯಂತ್ರ 338,000 169,000 
ಪಂಜ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಕಾಳು ಮೆಣಸು ಬಿಡಿಸುವ 59.700 29,850 
ಸುಳ್ಳ ತಾ ಯಂತ್ರ 
೨ 
ಪಶು ಆಹಾರ ಪುಡಿ 77,800 38,900 
ಮಾಡುವ ಯಂತ್ರ 
ಹಾಳೆ ಪುಡಿ ಮಾಡುವ 77.800 38,900 
ಯಂತ್ರ 
8 | ಉಡುಪಿ ಮಾನಂಜೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಕಾಳು ಮೆಣಸು ಬಿಡಿಸುವ 80,000 40,000 
ಮಾನಂಜೆ ಕಮಲಶಿಲೆ, ಕುಂದಾಪುರ ತಾಲ್ಲೂಕು ಯಂತ್ರ 
ಖಂಭದಕೋಣೆ ರೈತರ ಸೇವಾ ಸಹಕಾರ ಸಂಘ ನಿ, ಶೇಂಗಾ ಬಿಡಿಸುವ 336,000 168,000 
ಉಪ್ಪುಂದ, ಕುಂದಾಪುರ ತಾಲ್ಲೂಕು ಯಂತ್ರ 
ಅಂಪಾರು ಸಹಕಾರಿ ವ್ಯವಸಾಯ ಸೇವಾ ಸಂಘ ನಿ, ಕಾಳು ಮೆಣಸು ಬಿಡಿಸುವ 80,000 40,000 
ಅಂಪಾರು, ಕುಂದಾಪುರ ತಾಲ್ಲೂಕು ಯಂತ್ರ 




































































೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 

9 | ಬೆಳಗಾಂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಮುತಗಾ, ಭತ್ತದ ರಾಶಿ ಯಂತ್ರ 195,175 97,587 
ತಾ: ಬೆಳಗಾವಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಧಾಮಣೆ, ಭತ್ತದ ರಾಶಿ ಯಂತ್ರ 195,175 97,587 
ತಾ: ಬೆಳಗಾವಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ನೇರ್ಲಿ, ಜೋಳ, ಮೆಕ್ಕೆ ಜೋಳ 166,000 83,000 
ತಾ: ಹುಕ್ಕೇರಿ ರಾಶಿ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಮೆಕ್ಕೆ ಜೋಳ ರಾಶಿ 166,000 83,000 
ಕೆಮ್ಮನಕೋಲ, ತಾ: ಗೋಕಾಕ್‌ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಮೆಕ್ಕೆ ಜೋಳ ರಾಶಿ 166,000 83,000 
ಹುಲಕುಂದ, ತಾ: ರಾಮದುರ್ಗ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಮೆಕ್ಕೆ ಜೋಳ ರಾಶಿ 166,000 83,000 
ಮುಮದಾಪುರ, ತಾ: ಗೋಕಾಕ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮೆಕ್ಕೆ ಜೋಳ ರಾಶಿ 166,000 83,000 
ನಿ.ಯರರುರ್ವಿ, ತಾ: ಸವದತ್ತಿ ಯಂತ್ರ 
ಜೈ ಹುನುಮಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಮೆಕ್ಕೆ ಜೋಳ ರಾಶಿ 166,000 83,000 
ಸಂಘ ನಿ, ಕಂಕಣವಾಡಿ, ರಾಯಭಾಗ ತಾ ಯಂತ್ರ 

10 | ವಿಜಯಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ.ಕುದರಿ, ಜೋಳ/ಗೋವಿನ ಜೋಳ 190,000 95,000 
ಸಾಲವಾಡಗಿ ತಾ, ಬ.ಬಾಗೇವಾಡಿ ಶುದ್ಧೀಕರಿಸುವ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ.ಬೈರವಾಡಗಿ ಜೋಳ/ಗೋವಿನ ಜೋಳ 190,000 95,000 
ತಾ, ಬ.ಬಾಗೇವಾಡಿ, ವಿಜಯಪುರ ಜಿಲ್ಲೆ ಶುದ್ಧೀಕರಿಸುವ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ,ಸಾತಿಹಾಳ ಜೋಳ/ಗೋವಿನ ಜೋಳ 190,000 95,000 
ತಾ, ಬ.ಬಾಗೇವಾಡಿ, ಜಿಲ್ಲೆ ವಿಜಯಪುರ ಶುದ್ಧೀಕರಿಸುವ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ.ಹಿಟ್ನಳ್ಳಿ ತಾ, ಶೇಂಗಾ ಸುಲಿಯುವ 250,000 125,000 
ವಿಜಯಪುರ ಜಿಲ್ಲೆ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಜೋಳ/ಗೋವಿನ ಜೋಳ 190,000 95,000 
ಹತ್ತರಕಿಹಾಳ ತಾ, ಬ.ಬಾಗೇವಾಡಿ ಶುದ್ಧೀಕರಿಸುವ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ,ಹೋರ್ತಿ ಶೇಂಗಾ ಸುಲಿಯುವ 250,000 125,000 
ತಾ, ಇಂಡಿ, ವಿಜಯಪುರಜಿಲ್ಲೆ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ,ಗೊಳಸಂಗಿ | ಜೋಳ/ಗೋವಿನ ಜೋಳ 190,000 95,000 
ತಾ, ಬ.ಬಾಗೇವಾಡಿ ಶುದ್ಧೀಕರಿಸುವ ಯಂತ್ರ 

11 | ಬಾಗಲಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ನೀರಲಕೇರಿ ತಾ, ಬಾಗಲಕೋಟೆ ಜಿಲ್ಲೆ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ಮುಷ್ಟಿಗೇರಿ, ಬಾದಾಮಿ ತಾ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ಘಟ್ಟಿಗನೂರ ತಾ, ಹುನಗುಂದ ತಾ, ಬಾಗಲಕೋಟೆ 
ಭಧ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ಯರಗೊಪ್ಪ ಎಸ್‌ ಪಿ, ಬಾದಾಮಿ ತಾ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ಲೋಕಾಪೂರ, ಮುಧೋಳ ತಾ. ಬಾಗಲಕೋಟೆ ಜಿಲ್ಲೆ. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಕುಂದರಗಿ, | ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 











ಬೀಳಗಿ ತಾ,ಬಾಗಲಕೋಟೆ ಜಿಲ್ಲೆ. 


































































































ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೫೩ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ಕುಟಕನಕೇರಿ, ಬಾದಾಮಿ ತಾ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸ೦ಘ ನಿ, ಇಲಾಳ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ಬಾಗಲಕೋಟೆ ಜಿಲ್ಲೆ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಸಂಗಮ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ಹುನಗುಂದ ತಾ. ಬಾಗಲಕೋಟೆ ಜಿಲ್ಲೆ. 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ಕೋಟಿಕಲ್ಲ, ಬಾದಾಮಿ ತಾ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹುಬೆಳೆ ಒಕ್ಕಣೆ ಯಂತ್ರ 190,000 95,000 
ಹುನಗುಂದ ತಾ, ಬಾಗಲಕೋಟೆ ಜಿಲ್ಲೆ 

12 ಉತ್ತರ ಕನ್ನಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಮುರೂರ, ಅಡಿಕೆ ಸುಲಿಯುವ 95,000 47,500 
ತಾ ಕುಮಟಾ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಮುಗ್ವಾ, ಅಡಿಕೆ ಸುಲಿಯುವ 95,000 47,500 
ತಾ: ಹೊನ್ನಾವರ ಯಂತ್ರ 
ಇಟಗಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಇಟಗಿ, ಅಡಿಕೆ ಸುಲಿಯುವ 95,000 47,500 
ತಾ ಸಿದ್ಧಾಪುರ ಯಂತ್ರ 
ನೆಲೆಮಾಂವ ಸೇವಾ ಸಹಕಾರ ಸಂಘ ನಿ, ಹೇರೂರು, ಅಡಿಕೆ ಸುಲಿಯುವ 95,000 47,500 
ತಾ ಸಿದ್ಧಾಪುರ ಯಂತ್ರ 
ಮುಂಡಗನಮನೆ ಗ್ರೂಪ್‌ ಗ್ರಾಮಗಳ ಸೇವಾ ಸಹಕಾರ ಅಡಿಕೆ ಸುಲಿಯುವ 95,000 47,500 
ಸಂಘ ನಿ, ಮುಂಡಗನಮನೆ, ತಾ ಶಿರಸಿ ಯಂತ್ರ 
ಕಾನಗೋಡ ಗ್ರೂಪ್‌ ವಿವಿದೋದ್ದೇಶ ಸಹಕಾರ ಸಂಘ ಅಡಿಕೆ ಸುಲಿಯುವ 95,000 47,500 
ನಿ, ಯಡಳ್ಳಿ, ಶಿರಸಿ ತಾ ಯಂತ್ರ 
ತಾರೇಹಳ್ಳಿ ಕಾನಸೂರ ಸೇವಾ ಸಹಕಾರ ಸಂಘ ನಿ, ಅಡಿಕೆ ಸುಲಿಯುವ 95,000 47,500 
ಕಾನಸೂರ, ಸಿದ್ಧಾಪುರ ತಾ ಯಂತ್ರ 
ಹುಳಗೋಳ ಸೇವಾ ಸಹಕಾರ ಸಂಘ ನಿ, ಬೈರುಂಬೆ, ಅಡಿಕೆ ಸುಲಿಯುವ 95,000 47,500 
ಶಿರಸಿ ತಾ ಯಂತ್ರ 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಉಮಚಗಿ, ತೆಂಗು ಸುಲಿಯುವ 135,000 67,500 
ಯಲ್ಲಾಪುರ ತಾ, ಉ.ಕ ಯಂತ್ರ 

13 | ಧಾರವಾಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹು ಬೆಳೆ ಒಕ್ಕಣೆ 168,000 84,000 
ಕಮಡೊಳ್ಳಿ ತಾ, ಕುಂದಗೋಳ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಇಂಗಳಗಿ ಬಹು ಬೆಳೆ ಒಕ್ಕಣೆ 168,000 84,000 
ತಾ, ಕುಂದಗೋಳ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಬಹು ಬೆಳೆ ಒಕ್ಕಣೆ 168,000 84,000 
ಕೂಬಿಹಾಳ ತಾ, ಕುಂದಗೋಳ ಯಂತ್ರ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, ಕಳಸ ತಾ, ಬಹು ಬೆಳೆ ಒಕ್ಕಣೆ 168,000 84,000 
ಕುಂದಗೋಳ ಯಂತ್ರ 

20,402,986 | 1,02,01,492 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 64 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50.50 ಸಹಕಾರ ಇಲಾಖೆ. 





೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ೧ 





ಸಹಕಾರ ಸಚಿವಾಲಯ 
ವಿಷಯ: ಮೈಸೂರು ಡಿ.ಸಿ.ಸಿ. ಬ್ಯಾಂಕ್‌ನ್ನು ವಿಭಜಿಸಿ ಪ್ರತ್ಯೇಕವಾಗಿ ಚಾಮರಾಜನಗರ ಜಿಲ್ಲೆಗೆ 
ಡಿ.ಸಿ.ಸಿ. ಬ್ಯಾಂಕ್‌ನ್ನು ಸ್ಥಾಪಿಸುವ ಕುರಿತು. 
ಓದಲಾಗಿದೆ: 1. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್‌/ ಸಿಆರ್‌ಡಿ/ ಕೆಎಂಈ 
18/2015-16, ದಿನಾ೦ಕ:13.08.2015, 
2. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್‌/ ಸಿಆರ್‌ಡಿ/ ಕೆಎಂಸಿ/ 
4/66/2015-16, ದಿನಾ೦ಕ:27.11.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ (1ರ ಪತ್ರದಲ್ಲಿ 2015-16ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಚಾಮರಾಜನಗರ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ 
ಡಿ.ಸಿ.ಸಿ. ಬ್ಯಾಂಕುಗಳನ್ನು ಸ್ಥಾಪಿಸಲು ಪ್ರಕಟಿಸಿರುವಂತೆ, ಪ್ರತ್ಯೇಕ ಡಿ.ಸಿ.ಸಿ. ಬ್ಯಾಂಕ್‌ ಸ್ಥಾಪನೆ ಕೋರಿ ನಬಾರ್ಡ್‌ಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿತ್ತು. ನಬಾರ್ಡ್‌ 
ಸರ್ಕಾರದ ತೀರ್ಮಾನವನ್ನು ಆದೇಶ ರೂಪದಲ್ಲಿ ಹೊರಡಿಸಬೇಕೆಂದು ಕೋರಿರುವುದಾಗಿ ತಿಳಿಸಿ ಅದರಂತೆ, ಆದೇಶ ಹೊರಡಿಸಲು ಸರ್ಕಾರವನ್ನು 
ಕೋರಿರುತ್ತಾರೆ. 


ದಿನಾ೦ಕ: 22.09.2014 ರಂದು ಜರುಗಿದ ಬ್ಯಾಂಕಿನ 60ನೇ ವಾರ್ಷಿಕ ಮಹಾಸಭೆಯಲ್ಲಿ ಹಾಲಿ ಇರುವ ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ 
ಕೇಂದ್ರ ಬ್ಯಾಂಕ್‌ನ್ನು ವಿಭಜಿಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಡಿ.ಸಿ.ಸಿ. ಬ್ಯಾಂಕ್‌ನ್ನು ಸ್ಥಾಪಿಸುವ ಬಗ್ಗೆ ಸರ್ವಾನುಮತದಿಂದ 
ನಿರ್ಣಯಿಸಲಾಗಿರುತ್ತದೆ. ಸದರಿ ನಿರ್ಣಯಗಳನ್ನು ಆಧರಿಸಿ ಬ್ಯಾಂಕಿನ ಆಸ್ತಿ ಜವಾಬ್ದಾರಿಗಳನ್ನು ವಿಭಜಿಸಿ ಆಸ್ತಿ ಜವಾಬ್ದಾರಿ ತ:ಖ್ತೆಯ ಮಾಹಿತಿಯನ್ನು 
ನಬಾರ್ಡ್‌ಗೆ ಸಲ್ಲಿಸಲಾಗಿರುತ್ತದೆ. ನಬಾರ್ಡ್‌ ಸರ್ಕಾರದ ತೀರ್ಮಾನವನ್ನು ಆದೇಶ ರೂಪದಲ್ಲಿ ಹೊರಡಿಸಬೇಕೆಂದು ಕೋರಿರುತ್ತಾರೆ. 


ಮೇಲೆ ಓದಲಾದ (2)ರ ಪತ್ರದಲ್ಲಿ ನಿಬಂಧಕರು ಪ್ರಸ್ತಾವನೆಯನ್ನು ಸಲ್ಲಿಸಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಮೈಸೂರು ಮತ್ತು ಚಾಮರಾಜನಗರ 
ಜಿಲ್ಲಾ ಸಹಕಾರ ಬ್ಯಾಂಕ್‌ನವರು ಪ್ರಸ್ತುತ ವರ್ಷದಲ್ಲಿ ವಿಭಜನೆಗೆ ಸಂಬಂಧಿಸಿದಂತೆ ಯಾವುದೇ ಆರ್ಥಿಕ ನೆರವು ಅವಶ್ಯಕತೆ ಇಲ್ಲದಿರುವ ಕಾರಣ ಪ್ರತ್ಯೇಕ 
ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ಸ್ಥಾಪನೆಗೆ ಅನುಮತಿ ನೀಡಬೇಕೆಂದು ಕೋರಿರುತ್ತಾರೆ. 

ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ಜಿಲ್ಲೆಗಳನ್ನು ರಚಿಸಿ ಪ್ರತಿ ಜಿಲ್ಲೆಯನ್ನೂ ಅಭಿವೃದ್ಧಿ ಘಟಕವನ್ನಾಗಿ ಪರಿಗಣಿಸಲಾಗಿರುತ್ತದೆ. ಪ್ರತಿ 
ಜಿಲ್ಲೆಯಲ್ಲಿಯೂ ಆರ್ಥಿಕ ಸದೃಢತೆಯಿ೦ದ ನಡೆಯುವ ಡಿಸಿಸಿ ಬ್ಯಾಂಕು ಇರಬೇಕೆನ್ನುವುದು ರಾಜ್ಯ ಸರ್ಕಾರದ ನಿಲುವಾಗಿರುತ್ತದೆ ಮತ್ತು ರಾಜ್ಯ ಸರ್ಕಾರವು 
ಜಿಲ್ಲೆಗಳಲ್ಲಿ ತೆಗೆದುಕೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನವನ್ನು ಭದ್ರಪಡಿಸುವ ದೃಷ್ಟಿಯಿಂದ ಚಾಮರಾಜನಗರದಲ್ಲಿ ಪ್ರತ್ಯೇಕ ಜಿಲ್ಲಾ 
ಕೇಂದ್ರ ಸಹಕಾರ ಬ್ಯಾಂಕ್‌ನ್ನು ಸ್ಥಾಪಿಸುವುದು ತನ್ಮೂಲಕ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಸಹಕಾರ ಸಂಘಗಳ ಮತ್ತು ಅವುಗಳ ಸದಸ್ಯರುಗಳ 
ಹಿತವನ್ನು ಕಾಪಾಡುವುದು ಅಗತ್ಯವಾಗಿರುತ್ತದೆ. ಚಾಮರಾಜನಗರ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ, ಅದರಲ್ಲಿನ ಸಹಕಾರ ಸಂಘಗಳ 
ಮತ್ತು ಅವುಗಳ ಸದಸ್ಕರ ಹಿತದೃಷ್ಠಿಯಿಂದ ಹಾಗೂ ಒಟ್ಟಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಲಿ ಇರುವ ಮೈಸೂರು-ಚಾಮರಾಜನಗರ ಜಿಲ್ಲಾ ಕೇಂದ್ರ 
ಸಹಕಾರ ಬ್ಯಾಂಕ್‌ನ್ನು ವಿಭಜಿಸಿ ಚಾಮರಾಜನಗರ ಜಿಲ್ಲೆಗೆ ಪ್ರತ್ಯೇಕ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕನ್ನು ಸ್ಥಾಪಿಸುವುದು ಅಗತ್ಯ ಎಂದು ನಿಬಂಧಕರು 
ಅಭಿಪ್ರಾಯಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಆರ್ಥಿಕ ನೆರವು ಒದಗಿಸಲಾಗುವುದಿಲ್ಲವೆಂಬ ಷರತ್ತಿಗೊಳಪಟ್ಟು ಆರ್ಥಿಕ ಇಲಾಖೆಯು ಸಹಮತಿ 
ನೀಡಿರುತ್ತದೆ. 


ಪ್ರಸಾವನೆಯನು 


ವ್‌ ಪಂ C1 


ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಒ 82 ಸಿಆರ್‌ಸಿ 2015, ಬೆಂಗಳೂರು, ದಿನಾಂಕ: 26.12.2015. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 59ರ ಪ್ರಕರಣ 30ಬಿ (1) 
ಅಡಿಯಲ್ಲಿ ಸರ್ಕಾರಕ್ಕೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಮೈಸೂರು-ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ನ ಆಡಳಿತ ಸಮಿತಿ ಮತ್ತು 
ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೆಳಕಂಡ ನಿರ್ದೇಶನಗಳನ್ನು ನೀಡಿರುತ್ತದೆ:- 


1. ಹಾಲಿ ಇರುವ ಮೈಸೂರು-ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ನ್ನು ವಿಭಜಿಸಿ ಚಾಮರಾಜನಗರ ಕೇಂದ್ರ 
ಸ್ಥಳವನ್ನಾಗಿ ಉಳ್ಳ ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ನ್ನು ಸ್ಥಾಪಿಸತಕ್ಕದ್ದು. 

2. ಪ್ರಸ್ತಾವಿತ ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗೆ ಚಾಮರಾಜನಗರ ಜಿಲ್ಲೆಯ ಸಹಕಾರ ಸಂಘಗಳು 
ಸಂಯೋಜಿಸಲ್ಲಡತಕ್ಕದ್ದು, ಚಾಮರಾಜನಗರ ಜಿಲ್ಲೆಯಲ್ಲಿನ ಸಹಕಾರ ಸಂಘಗಳ ಲೆಕ್ಕಪತ್ರಗಳನ್ನು ಮತ್ತು ಖಾತೆಗಳನ್ನು 
ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗೆ ವರ್ಗಾಯಿಸತಕ್ಕದ್ದು. 


3. ಪ್ರಸ್ತಾವಿತ ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗೆ ಆಸ್ತಿ-ಹೊಣೆಗಳನ್ನು ಪ್ರತ್ಯೇಕಿಸಿ ದಿನಾಂಕ: 31.03.2016 
ರಲ್ಲಿದ್ದಂತೆ ಪ್ರತ್ಯೇಕ ಹಣಕಾಸು ತ:ಖ್ರೆಗಳನ್ನು ತಯಾರಿಸತಕ್ಕದ್ದು ಮತ್ತು ಹಾಗೆ ತಯಾರಿಸಿದ ಹಣಕಾಸು ತ:ಖ್ರೆಗಳಿಗೆ ಸಹಕಾರ 
ಸಂಘಗಳ ನಿಬಂಧಕರ ಅನುಮೋದನೆ ಪಡೆಯತಕ್ಕದ್ದು. ಅನುಮೋದಿತ ಆಸ್ತಿ-ಹೊಣೆ ತ:ಖ್ರೆಗಳ ಪ್ರಕಾರ ಚಾಮರಾಜನಗರ 
ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗೆ ಆಸ್ತಿ ಮತ್ತು ಹೊಣೆಗಳನ್ನು ವರ್ಗಾವಣೆ ಮಾಡತಕ್ಕದ್ದು. ಆಸ್ತಿ-ಹೊಣೆಗಳ ಹಂಚಿಕೆ ಮತ್ತು 
ವರ್ಗಾವಣೆಯಲ್ಲಿ ಯಾವುದೇ ವಿವಾದ ಉಂಟಾದಲ್ಲಿ ಆ ಬಗ್ಗೆ ಸಹಕಾರ ಸಂಘಗಳ ನಿಬಂಧಕರ ತೀರ್ಮಾನವೇ 


ಅಂತಿಮವಾಗಿರತಕ್ಕದ್ದು. 
ಎ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೫೫ 





4. ದಿನಾಂಕ: 31.03.2016 ರಲ್ಲಿದ್ದಂತೆ ಆಸ್ತಿ-ಹೊಣೆ ತ:ಖ್ತೆಗಳನ್ನು ಸಕ್ಷಮ ಲೆಕ್ಕಪರಿಶೋಧಕರಿಂದ ದೃಢೀಕರಿಸತಕ್ಕದ್ದು. ಹಾಗೆ 
ದೃಢೀಕರಣ ಆದಾಗ ಅಂಕಿ-ಅಂಶಗಳಲ್ಲಿ ವ್ಯತ್ಯಾಸ ಉಂಟಾದಲ್ಲಿ ತತ್ತರಿಣಾಮದ ಹೊಂದಾಣಿಕೆ ನಮೂದುಗಳನ್ನು ಎರಡೂ 
ಬ್ಯಾಂಕ್‌ಗಳ (ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ಗಳ) ಹಂತದಲ್ಲಿ ಮಾಡತಕ್ಕದ್ದು. 


5. ಹಾಲಿ ಇರುವ ಮೈಸೂರು-ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ನ ವ್ಯವಸ್ಥಾಪಕ ನಿರ್ದೇಶಕರು ನಬಾರ್ಡ್‌ 
ಮೂಲಕ ಭಾರತೀಯ ರಿಸರ್ವ್‌ ಬ್ಯಾಂಕಿನ ಅನುಮತಿಗಾಗಿ ಪ್ರಸ್ತಾವೆ ಸಲ್ಲಿಸತಕ್ಕದ್ದು. 

6. ಪ್ರಸ್ತಾಪಿತ ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ದಿನಾಂಕ:01.04.2016 ರಿಂದ ಅಥವಾ ಭಾರತೀಯ ರಿಸರ್ವ್‌ 
ಬ್ಯಾಂಕಿನ ಅನುಮೋದನೆ ಆದ ದಿನಾಂಕದಿಂದ ಇವೆರಡರಲ್ಲಿ ಯಾವುದು ಕೊನೆಯದೋ ಆ ದಿನಾಂಕದಿಂದ ಪ್ರತ್ಯೇಕವಾಗಿ 
ಕಾರ್ಯನಿರ್ವಹಿಸತಕ್ಕದ್ದು. 


7. ಹಾಲಿ ಇರುವ ಮೈಸೂರು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು 
ಸಿಬ್ಬಂದಿ ವರ್ಗದವರಿಗೆ ಅವರವರ ಇಚ್ಛಾನುಸಾರ ಹೊಸ ಡಿಸಿಸಿ ಬ್ಯಾಂಕ್‌ನಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸತಕ್ಕದ್ದು. ಹಾಗೆ 
ಮಾಡಿದಾಗ ಅವರ ಸೇವಾ ಭದ್ರತೆ ಮತ್ತು ಇತರ ಸವಲತ್ತುಗಳನ್ನು ಮುಂದುವರಿಸತಕ್ಕದ್ದು. 


8. ಹಾಲಿ ಇರುವ ಮೈಸೂರು ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ನ ವ್ಯವಸ್ಥಾಪಕ ನಿರ್ದೇಶಕರು ಈ 
ನಿರ್ದೇಶನಗಳನ್ನು ಜಾರಿಗೊಳಿಸಲು ಅಗತ್ಯವಾದ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು. 


9. ಸಹಕಾರ ಸಂಘಗಳ ನಿಬ೦ಂಧಕರು/ಲೆಕ್ಕಪರಿಶೋಧನಾ ನಿರ್ದೇಶಕರು ಈ ನಿರ್ದೇಶನಗಳನ್ನು ಜಾರಿಗೊಳಿಸಲು ಅಗತ್ಯವಾದ ಎಲ್ಲಾ 
ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು. 

10. ಮೈಸೂರು-ಚಾಮರಾಜನಗರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ವಿಭಜನೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಆರ್ಥಿಕ ನೆರವು 
ಒದಗಿಸಲಾಗುವುದಿಲ್ಲ. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 357 ವೆಚ್ಚ-2/2015, ದಿನಾಂಕ:14.12.2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR. 68 ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
50.100 ಸಹಕಾರ ಇಲಾಖೆ. 
ಒಳಾಡಳಿತ ಸಚಿವಾಲಯ 
ವಿಷಯ: ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣದಲ್ಲಿ ಪೊಲೀಸ್‌ ಉಪವಿಭಾಗ ಸೃಜಿಸುವ ಕುರಿತು ಆದೇಶ. 
ಓದಲಾಗಿದೆ: ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪತ್ರ ಸಂಖ್ಯೆ: ಆರ್‌ಎಲ್‌ಎನ್‌ 
(6)67/2014-15, ದಿನಾ೦ಕ: 2.6.2015. 
ಪ್ರಸ್ತಾವನೆ: 
ಮೇಲೆ ಓದಲಾದ ದಿನಾಂಕ: 2.6.2015ರ ಪತ್ರದಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿ, ರಾಮನಗರ ಉಪವಿಭಾಗದ ವ್ಯಾಪ್ತಿಯು 4 ವೃತ್ತ ಕಛೇರಿ, 1 ಪಿ.ಐ. ದರ್ಜೆ ಪೊಲೀಸ್‌ ಠಾಣೆ ಒಳಗೊಂಡಂತೆ 11 ಪೊಲೀಸ್‌ ಠಾಣೆಗಳ ವ್ಯಾಪ್ತಿಯನ್ನು 
ಹೊಂದಿರುತ್ತದೆ. ರಾಮನಗರ ಜಿಲ್ಲೆಯಲ್ಲಿ ಕೆಲವು ಪೊಲೀಸ್‌ ಠಾಣೆಗಳ ವ್ಯಾಪ್ತಿಗಳು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿದ್ದು, ಭೂ ವಿವಾದಗಳಿಗೆ 
ಸಂಬಂಧಿಸಿದ ಪ್ರಕರಣಗಳು ಹಾಗೂ ಇತರೆ ಘೋರ ಅಪರಾಧಗಳು ಹೆಚ್ಚಾಗಿ ವರದಿಯಾಗುತ್ತಿವೆ. ಇಲ್ಲಿ ಪ್ರಮುಖ ರಾಜ್ಯ/ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳು 
ಹಾದುಹೋಗಿದ್ದು, ಅಪಘಾತ, ದರೋಡೆ ಪ್ರಕರಣಗಳು ಹೆಚ್ಚಾಗಿ ಸಂಭವಿಸುತ್ತಿದ್ದು, ಅವುಗಳನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಲು ಹಾಲಿ ಇರುವ 
ರಾಮನಗರ ಉಪವಿಭಾಗದ ಒಬ್ಬ ಪೊಲೀಸ್‌ ಉಪಾಧೀಕ್ಷಕರಿಂದ ಕಷ್ಟಸಾಧ್ಯವಾಗಿರುತ್ತದೆ. ಆದ್ದರಿಂದ, ಮಾಗಡಿ, ಕುದೂರು, ತಾವರೆಕೆರೆ, ಬ್ಯಾಡರಹಳ್ಳಿ, 
ಕುಂಬಳಗೋಡು ಪೊಲೀಸ್‌ ಠಾಣೆಗಳನ್ನೊಳಗೊಂಡಂತೆ ಹೊಸದಾಗಿ ಮಾಗಡಿ ಉಪವಿಭಾಗವನ್ನು ಸೃಜಿಸಬೇಕಾಗಿರುತ್ತದೆ. ಈ ವ್ಯಾಪ್ತಿಯಲ್ಲಿ ಬರುವ 
ಗ್ರಾಮ/ಬಡಾವಣೆಗಳ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಕಾನೂನು ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮಾಗಡಿ ಉಪವಿಭಾಗವನ್ನು 01-ಡಿವೈಎಸ್‌ಪಿ, 
01-ಪ್ರ.ದ.ಸ., 01-ಟೈಪಿಸ್ಟ್‌, 01-ಹೆಚ್‌ಸಿ, 02-ಸಿಪಿಸಿ, 01-ಎಪಿಸಿ (ಚಾ) ಹುದ್ದೆಗಳೊಂದಿಗೆ ಸೃಜಿಸುವಂತೆ ಕೋರಿದ್ದು, ಪ್ರಸ್ತಾವನೆಗೆ ರೂ. 16,06,506/-ಗಳ 
ಆವರ್ತಕ ವೆಚ್ಚ ಮತ್ತು ರೂ. 8,50.000/-ಗಳ ಅನಾವರ್ತಕ ವೆಚ್ಚಗಳಾಗುತ್ತದೆಂದು ತಿಳಿಸುತ್ತಾ, ಸರ್ಕಾರದ ಮಂಜೂರಾತಿ ನೀಡುವಂತೆ ಮಹಾ ನಿರ್ದೇಶಕರು 
ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರು ಕೋರಿರುತ್ತಾರೆ. 


ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 169 ಪಿಓಪಿ 2015, ಬೆ೦ಗಳೂರು, ದಿನಾಂಕ: 1.12.2015. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಮನಗರ ಜಿಲ್ಲೆಯ ಮಾಗಡಿ ಪಟ್ಟಣದಲ್ಲಿ ಹೊಸದಾಗಿ ಪೊಲೀಸ್‌ ಉಪವಿಭಾಗವನ್ನು 
ಈ ಕೆಳಕಂಡ ವೃತ್ತ/ಪೊಲೀಸ್‌ ಠಾಣೆಗಳನ್ನು ಒಳಗೊಂಡಂತೆ ಸೃಜಿಸಲು ಸರ್ಕಾರದ ಮಂಜೂರಾತಿ ನೀಡಿ ಆದೇಶಿಸಿದೆ. 


೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





1 ಮಾಗಡಿ ವೃತ್ತ 

2. ಮಾಗಡಿ ಪೊಲೀಸ್‌ ಠಾಣೆ. 

3. ಕುದೂರು ಪೊಲೀಸ್‌ ಠಾಣೆ (ಸೋಲೂರು ಪೊಲೀಸ್‌ ಹೊರಠಾಣೆ ಒಳಗೊಂಡಂತೆ) 
4, ತಾವರೆಕೆರೆ ಪೊಲೀಸ್‌ ಠಾಣೆ. 

5. ಬ್ಯಾಡರಹಳ್ಳಿ ಪೊಲೀಸ್‌ ಠಾಣೆ. 

6.  ಕುಂಬಳಗೂಡು ಪೊಲೀಸ್‌ ಠಾಣೆ. 


ಮುಂದುವರೆದು, ರಾಮನಗರ ಜಿಲ್ಲೆಯ ಮಾಗಡಿ ಪೊಲೀಸ್‌ ಉಪವಿಭಾಗಕ್ಕೆ ಈ ಕೆಳಕಂಡ 07 ಹುದ್ದೆಗಳನ್ನು ಸೃಜಿಸಲು ಸಹ ಸರ್ಕಾರದ 
ಮಂಜೂರಾತಿ ನೀಡಲಾಗಿದೆ. 





























ಕ್ರಮ ಹುದ್ದೆಯ ಹೆಸರು ಹುದ್ದೆಗಳ 

ಸಂಖ್ಯೆ ಸಂಖ್ಯೆ 
1 ಡಿ.ವೈ.ಎಸ್‌.ಪಿ. 01 
2 ಪ್ರಥಮ ದರ್ಜೆ ಸಹಾಯಕರು 01 
3 ಬೆರಳಚ್ಚುಗಾರರು 01 
4 ಹೆಚ್‌.ಸಿ 01 
5 ಸಿ.ಪಿ.ಸಿ. 02 
6 ಎ.ಪಿ.ಸಿ.(ಚಾಲಕ) 01 
ಒಟ್ಟು 07 














ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 326 ವೆಚ್ಚ-11:2015, ದಿನಾಂಕ: 20.11.2015ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಆರ್‌.ಪುಟ್ಟೇಗೌಡ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


PR. 36 
sc. 50 ಒಳಾಡಳಿತ ಇಲಾಖೆ (ಪೊಲೀಸ್‌ ವೆಚ್ಚ. 


ಆರ್ಥಿಕ ಸಚಿವಾಲಯ 
ಸುತ್ತೋಲೆ 
ಸಂಖ್ಯೆ: ಆಇ 850-ವೆಚ್ಚ-12/15, ಬೆಂಗಳೂರು, ದಿನಾಂಕ: 29.12.2015. 
ವಿಷಯ: ಕೆ.ಟಿ.ಪಿ.ಪಿ.ಕಾಯ್ದೆ, 1999 ಮತ್ತು ನಿಯಮಗಳು, 2000 ರನ್ವಯ ಸರಕು ಸಂಗ್ರಹಣೆಯ ಬಗ್ಗೆ. 
ಉಲ್ಲೇಖ: ಅಧಿಸೂಚನೆ ಸಂ: ೯0 130 EXp-12/2015, dated: 8" September, 2015. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಅಧಿಸೂಚನೆಯಲ್ಲಿ ರಾಜ್ಯದ Micro and Small Enterprise ಗಳಿಗೆ ಸರಕು ಸಂಗಹಣೆಯ 
ಟೆಂಡರ್‌ ಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವ ಉದ್ದೇಶದಿಂದ ಈ ಕೆಳಂಕಂಡ ಅವಕಾಶಗಳನ್ನು ಕಲ್ಪಿಸಲಾಗಿದೆ. 


1. Goods manufactured by Micro and Small Enterprises located in the State shall be given fifteen percent price preference 
against the large and Medium Industries of the State and Industries of other States during Government Departments 
purchases. 


2. Inatender where the tenderers are both from the State of Karnataka as well as from outside the State of Karnataka, the 
Sales Tax/Vat shall be excluded for the evaluation of the price. 


3. Micro and Small Enterprises registered with NSIC under a single point vendor registration scheme, shall be facilitated by 
providing tenders sets free of cost, exempting from payment of Earnest Money Deposit during purchases by all 
Government Department and State owned PSUs. 
ಆದುದರಿಂದ, ರಾಜ್ಯದ ಎಲ್ಲಾ ಸಂಗ್ರಹಣಾ ಸಂಸ್ಥೆಗಳು ಮೇಲಿನ ಅಂಶಗಳನ್ನು ಟೆಂಡರ್‌ ಡಾಕ್ಕ್ಯೂಮೆಂಟ್‌ಗಳಲ್ಲಿ ವಿಧಿಸಿ, ನಿಯಮಾನುಸಾರ 
ಟೆಂಡರ್‌ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ತಿಳಿಸಲಾಗಿದೆ. 


ಎನ್‌. ಬಿ. ಗಿರಿಜಪ್ಪನವರ್‌ 
PR. 112 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 500 ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೫೭ 





ಆರ್ಥಿಕ ಸಚಿವಾಲಯ 
ದ್‌ 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಆಇ 10 ಸೇನಿಸೇ 2015, ಬೆ೦ಗಳೂರು, ದಿನಾಂಕ: 30/12/2015. 
ವಿಷಯ: ಅಮಾನತ್ತಿನ ಅವಧಿಯಲ್ಲಿನ ಮನೆಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರ ಭತ್ಯೆ ದರಗಳ ಪಾವತಿ ಕುರಿತು. 


ಉಲ್ಲೇಖ: ಪತ್ರ ಸಂಖ್ಯೆ ಸಿಇಜಿ/04/ಹೆಚ್‌ಆರ್‌ಎಸ್‌.ಎಸ್‌/2009 ದಿನಾಂಕ: 28.07.2015 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಇ-ಆಡಳಿತ ಕೇಂದ, ಬೆಂಗಳೂರು. 


ಅಮಾನತ್ತಿನಲ್ಲಿರುವ ನೌಕರನ ಲೀನ್‌ ಅನ್ನು ಒಂದು ಕೇಂದ್ರ ಸ್ಥಾನದಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಿದಾಗ ಅವರಿಗೆ ಹೊಸ ಕೇಂದ್ರ ಸ್ಥಾನಕ್ಕೆ 
ಅನ್ವಯಿಸುವ ದರಗಳಲ್ಲಿ ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರ ಭತ್ಯೆ ಪಾವತಿಸುವ ಬಗ್ಗೆ ಮೇಲಿನ ಉಲ್ಲೇಖದ ಪತ್ರದಲ್ಲಿ ಸರ್ಕಾರದ ಸ್ಪಷ್ಟೀಕರಣವನ್ನು 
ಕೋರಿದೆ. 


ಕ.ಸ.ಸೇ.ನಿ ನಿಯಮ 98ರಲ್ಲಿನ ಅವಕಾಶಗಳ ಪ್ರಕಾರ ಸರ್ಕಾರಿ ನೌಕರನು ಅರ್ಧ ವೇತನದ ರಜೆಯ ಮೇಲಿದ್ದರೆ ಯಾವ ರಜಾ ಸಂಬಳ 
ಪಡೆಯುತ್ತಿದ್ದನೋ ಅದಕ್ಕೆ ಸಮನಾದ ಜೀವನಾಧಾರ ಭತ್ಯೆ ಮತ್ತು ಅದಕ್ಕೆ ಲಭ್ಯವಾಗುವ ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರ ಭತ್ಯೆ 
ಪಡೆಯಲು ಅರ್ಹರಾಗಿರುತ್ತಾರೆ. ನಿಯಮಗಳಂತೆ ರಜೆ ಮೇಲೆ ಹೋಗುವ ಸರ್ಕಾರಿ ನೌಕರನು ಅಂಥ ರಜೆ ಮೇಲೆ ಹೋಗುವುದಕ್ಕೆ ನಿಕಟ ಪೂರ್ವದಲ್ಲಿ 
ಪಡೆಯುತ್ತಿದ್ದ ವೇತನಕ್ಕೆ ಸಮನಾದ ರಜಾ ಸಂಬಳವನ್ನು ಪಡೆಯಲು ಅರ್ಹನಾಗುತ್ತಾನೆ. ಅಂದರೆ, ಜೀವನಾಧಾರ ಭತ್ಯೆಯು ನೌಕರನು ಅಮಾನತ್ತುಗೊಳ್ಳುವ 
ಪೂರ್ವದಲ್ಲಿ ರಜೆಯ ಮೇಲಿದ್ದರೆ ಪಡೆಯಬಹುದಾಗಿದ್ದ ರಜಾ ಸಂಬಳವನ್ನು ಆಧರಿಸುತ್ತದೆ. 

ಆದಾಗ್ಯೂ ನಿಯಮ 98(1)(ಬಿ)ರಂತೆ ಇಂಥ ಭತ್ಯೆಗಳನ್ನು ಪಡೆಯುವುದಕ್ಕೆ ವಿಧಿಸಿರುವ ಇತರೆ ಷರತ್ತುಗಳನ್ನು ಪೂರ್ಣಗೊಳಿಸುವುದಕ್ಕೆ ಒಳಪಟ್ಟು, 
ಅಮಾನತ್ತುಗೊಂಡ ದಿನಾಂಕದಂದು ಸರ್ಕಾರಿ ನೌಕರನು ಪಡೆಯುತ್ತಿದ್ದ ವೇತನದ ಆಧಾರದ ಮೇಲೆ ಕಾಲಕಾಲಕ್ಕೆ ಲಭ್ಯವಾಗುವ ಮನೆಬಾಡಿಗೆ ಭತ್ಯೆ ಮತ್ತು 
ನಗರ ಪರಿಹಾರಭತ್ಕೆಗಳ ಸಂದಾಯಕ್ಕೆ ಹಕ್ಕುಳ್ಳವನಾಗಿರತಕ್ಕದ್ದು. ನಿಯಮ 104ರಂತೆ, ಕರ್ತವ್ಯದಿಂದ ಅಮಾನತ್ತುಗೊಳಿಸಲಾದ ಸರ್ಕಾರಿ ನೌಕರನಿಗೆ ನಿರ್ದಿಷ್ಟ 
ಅವಧಿಯ ಗೈರುಹಾಜರಿ ರಜೆಗೆ ಅವಕಾಶವಿರುವುದಿಲ್ಲ ಮತ್ತು ಅಂಥ ಹುದ್ದೆಯನ್ನು ಭರ್ತಿ ಮಾಡಲು ಸಕ್ಷಮನಾದ ಅಧಿಕಾರಿಯಿಂದ ಅನುಮತಿಯನ್ನು 
ಪಡೆದುಕೊಳ್ಳದೆ ಅಮಾನತ್ತಿನಲ್ಲಿರುವ ಸರ್ಕಾರಿ ನೌಕರನು ತನ್ನ ಕಛೇರಿ ಇರುವ ಸ್ಥಳವನ್ನು ಬಿಟ್ಟುಹೋಗತಕ್ಕದ್ದಲ್ಲ. ಮುಂದುವರೆದು, ಆ ಸರ್ಕಾರಿ ನೌಕರನು 
ತನ್ನ ಕಛೇರಿ ಇರುವ ಸ್ಥಳದ ಅಥವಾ ಅಮಾನತ್ತಿನ ಆದೇಶವನ್ನು ಮಾಡಿದ ಅಥವಾ ಮಾಡಿದುದಾಗಿ ಭಾವಿಸಲಾದ ಪ್ರಾಧಿಕಾರದಿಂದ ವಾಸಿಸಲು ಅನುಮತಿ 
ಪಡೆದ ಸ್ಥಳದಲ್ಲಿ ವಾಸಿಸುತ್ತಿದ್ದ ಹೊರತು, 98ನೇಯ ನಿಯಮದ ಮೇರೆಗೆ ಅವನಿಗೆ ಯಾವ ಸಂದಾಯವನ್ನು ಮಾಡತಕ್ಕದ್ದಲ್ಲ. ಈ ಅವಕಾಶಗಳು ಸಾಮಾನ್ಯ 
ಸಂದರ್ಭದಲ್ಲಿನ ಅಮಾನತ್ತಿನ ಪ್ರಕರಣಗಳಿಗೆ ಅನ್ವಯವಾಗತಕ್ಕದು. 


ಲೋಕಾಯುಕ್ತದಿಂದ ಟ್ರಾಪ್‌ಗೊಳಪಟ್ಟ ಹಿನ್ನೆಲೆ ಅಥವಾ ನಿಗದಿತ ಆದಾಯ ಮೀರಿ ಆಸ್ತಿಯನ್ನು ಹೊಂದಿರುವ ಸಂದರ್ಭಗಳಲ್ಲಿನ ದಾಳಿ 
ಪ್ರಕರಣಗಳಲ್ಲಿ ವಿಚಾರಣೆಯನ್ನು ಕಾಯ್ದಿರಿಸಿ ನೌಕರರನ್ನು ಸೇವೆಯಿಂದ ಅಮಾನತ್ತುಗೊಳಿಸುವ ಸಂದರ್ಭದಲ್ಲಿ ಅವರ ಹುದ್ದೆಯ ಲೀನ್‌ನ್ನು ಬೇರೆಡೆಗೆ 
ಸ್ಥಳಾಂತರಿಸಲು ಲೋಕಾಯುಕ್ತ ಸಲಹೆ ಮಾಡುತ್ತದೆ. ಅಂಥ ಪ್ರಕರಣಗಳಲ್ಲಿ ಅಮಾನತ್ತುಗೊಂಡ ಸ್ಥಳದಿಂದ ಬೇರೆಡೆಗೆ ಲೀನ್‌ನ್ನು ಸ್ಥಳಾ೦ತರಿಸಲಾಗುತ್ತದೆ. 
ಮತ್ತು ಅಂತಹ ಬೇರೊಂದು ಸ್ಥಳದಲ್ಲಿ ಸಂಬಂಧಿತ ನೌಕರನು ವಾಸ ಮಾಡುವುದು ಅಗತ್ಯವಾಗಿದೆ. ನಿಯಮ 98(1) (ಬಿ) ರಂತೆ ಇಂಥ ಭತ್ಯೆಗಳನ್ನು 
ಪಡೆಯುವುದಕ್ಕೆ ವಿಧಿಸಿರುವ ಇತರೆ ಷರತ್ತುಗಳನ್ನು ಪೂರ್ಣಗೊಳಿಸುವುದಕ್ಕೆ ಒಳಪಟ್ಟು ಅಮಾನತ್ತುಗೊಂಡ ದಿನಾಂಕದಂದು ಸರ್ಕಾರಿ ನೌಕರನು 
ಪಡೆಯುತ್ತಿದ್ದ ವೇತನದ ಆಧಾರದ ಮೇಲೆ ಕಾಲಕಾಲಕ್ಕೆ ಲಭ್ಯವಾಗುವ ಮನೆಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರಭತ್ಯೆಗಳ ಸಂದಾಯಕ್ಕೆ 
ಹಕ್ಕುಳ್ಳವನಾಗಿರತಕ್ಕದ್ದು ಎ೦ಬ ಅವಕಾಶಗಳನ್ನು ಈ ಹಿನ್ನೆಲೆಯಲ್ಲಿ ಅರ್ಥೈಸತಕ್ಕದ್ದು. 

ಈ ಹಿನ್ನೆಲೆಯಲ್ಲಿ ಅಮಾನತ್ತಿನಲ್ಲಿಡಲಾದ ಸರ್ಕಾರಿ ನೌಕರನ ಲೀನನ್ನು ಈ ಮುಂಚಿನ ಕೇಂದ್ರ ಸ್ಥಾನದಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ 
ವರ್ಗಾಯಿಸಿದಾಗ ಆತನು ಬದಲಾಯಿತ ಸ್ಥಳದಲ್ಲಿ ವಾಸ ಮಾಡುವುದು ಅವಶ್ಯಕವಾದ್ದರಿಂದ ಅಮಾನತ್ತಿನ ದಿನಾಂಕದಂದು ಪಡೆಯುತ್ತಿದ್ದ ವೇತನದ 
ಆಧಾರದ ಮೇರೆಗೆ ಆ ಬದಲಾಯಿತ ಸ್ಥಳಕ್ಕೆ ಅನ್ವಯವಾಗುವ ದರಗಳಲ್ಲಿನ ಸಂದರ್ಭಾನುಸಾರದ ಮನೆಬಾಡಿಗೆ ಭತ್ಯೆ ಮತ್ತು ಅರ್ಹವಿದ್ದಲ್ಲಿ ನಗರ 
ಪರಿಹಾರಭತ್ಯೆಗಳನ್ನು ಮಂಜೂರು ಮಾಡಲು ಸಕ್ಷಮ ಪ್ರಾಧಿಕಾರಿಗಳು ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ. ಪರಂತು ಕೇಂದ್ರ ಸ್ಥಾನ ಅಥವಾ ಲೀನ್‌ 
ಸ್ಥಳಾಂತರವು ಸಾರ್ವಜನಿಕ ಹಿತದೃಷ್ಟಿಯಿಂದಾಗಿ ಪರಿಗಣಿತವಾಗಿರತಕ್ಕದ್ದು. ನೌಕರನ ಸ್ವಂತ ಬೇಡಿಕೆಯ ಮೇರೆಗೆ ಪರಿಗಣಿತವಾಗಿರತಕ್ಕದ್ದಲ್ಲವೆಂದು ಸಹ 
ಸಷಪಡಿಸಲಾಗಿದೆ. 

ಕರ್ನಾಟಕ ಸರ್ಕಾರಿ ಸೇವಾ ನಿಯಮಗಳಿಗೆ ಪ್ರತ್ಯೇಕ ತಿದ್ದುಪಡಿ ತರಲಾಗುವುದು. 

ಜಿ.ಬಿ. ಹೇಮಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


PR. 62 
Sc. 50 ಆರ್ಥಿಕ ಇಲಾಖೆ (ಸೇವೆಗಳು-1) 


೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 





ಆರ್ಥಿಕ ಸಚಿವಾಲಯ 


ವಿಷಯ: ಯುಜಿಸಿ/ಐಸಿಎಆರ್‌/ಎಐಸಿಟಿಇ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ಬೋಧಕ ವರ್ಗದವರಿಗೆ 
ಮತ್ತು ಎನ್‌ಜೆಪಿಸಿ ವೇತನ ಶ್ರೇಣಿಯಲ್ಲಿರುವ ನ್ಯಾಯಾಂಗ ಅಧಿಕಾರಿಗಳಿಗೆ /ಿವೃತ್ತಿ ವೇತನದಾರರಿಗೆ ತುಟ್ಟಿ 
ಭತ್ಯೆಯನ್ನು ಮಂಜೂರು ಮಾಡುವ ಕುರಿತು. 


ಓದಲಾಗಿದೆ: 1. ಸ.ಆ.ಸಂಖ್ಯೆ: ಎಫ್‌ಡಿ 10 ಎಸ್‌ಆರ್‌ಪಿ 2013, ದಿನಾಂಕ: 20.05.2013. 
2 ಸ.ಆ.ಸಂಖ್ಯೆ ಎಫ್‌ಡಿ 12 ಎಸ್‌ಆರ್‌ಪಿ 20131), ದಿನಾ೦ಕ: 12.06.2013. 
3. ಸ.ಆ.ಸಂಖ್ಯೆ ಎಫ್‌ಡಿ 22 ಎಸ್‌ಆರ್‌ಪಿ 2013, ದಿನಾ೦ಕ: 10.10.2013. 
4. ಸ.ಆ. ಸಂಖ್ಯೆ ಎಫ್‌ಡಿ 07 ಎಸ್‌ಆರ್‌ಪಿ 2014, ದಿನಾ೦ಕ: 11.04.2014. 
5. ಸ.ಅ. ಸಂಖ್ಯೆ: ಎಫ್‌ಡಿ 18 ಎಸ್‌ಆರ್‌ಪಿ 2014, ದಿನಾಂಕ: 01.10.2014. 
6. ಸ.ಅ. ಸಂಖ್ಯೆ ಎಫ್‌ಡಿ 12 ಎಸ್‌ಆರ್‌ಪಿ 2015, ದಿನಾಂಕ: 08.05.2015. 
ಸರ್ಕಾರಿ ಆದೇಶ ಸಂಖ್ಯೆ: ಆಳ 19 ಎಸ್‌ಆರ್‌ಪಿ 2015, ಬೆಂಗಳೂರು, ದಿನಾಂಕ: 8ನೇ ಅಕ್ಟೋಬರ್‌, 2015. 


ಯುಜಿಸಿ/ಎಐಸಿಟಿಇ/ಐಸಿಎಆರ್‌ ವೇತನ ಶ್ರೇಣಿಗಳಲ್ಲಿರುವ ಬೋಧಕ ಸಿಬ್ಬಂದಿಗಳಿಗೆ ಮತ್ತು ಎನ್‌ಜೆಪಿಸಿ ವೇತನ ಶ್ರೇಣಿಯಲ್ಲಿರುವ ನ್ಯಾಯಾಂಗ 
ಅಧಿಕಾರಿಗಳಿಗೆ ಹಾಲಿ ಲಭ್ಯವಿರುವ ತುಟ್ಟಿಭತ್ಕೆಯ ದರವನ್ನು ಮೂಲ ವೇತನದ ಶೇ.113 ರಿಂದ ಶೇ.19 ಕ್ಕೆ ಹೆಚ್ಚಿಸಿ ದಿನಾಂಕ: 1ನೇ ಜುಲೈ, 2015 ರಿಂದ 
ಜಾರಿಗೆ ಬರುವಂತೆ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ. 


2. ಈ ಆದೇಶದ ಉದ್ದೇಶಗಳಿಗಾಗಿ “ಮೂಲ ವೇತನ' ಎಂದರೆ ಸರ್ಕಾರಿ ನೌಕರನು ಧಾರಣ ಮಾಡಿರುವ ಹುದ್ದೆಗೆ ಅನ್ವಯವಾಗುವ 
ಯುಜಿಸಿ/ಐಸಿಎಆರ್‌/ಎಐಸಿಟಿಇ ಮತ್ತು ಎನ್‌ಜೆಪಿಸಿ ವೇತನ ಶ್ರೇಣಿಗಳಲ್ಲಿ ಪಡೆಯುವ ವೇತನ. 


3. ಮೂಲ ವೇತನಕ್ಕೆ ಇನ್ಯಾವುದೇ ಉಪಲಬ್ಬಗಳನ್ನು ಸೇರಿಸತಕ್ಕದ್ದಲ್ಲ. 

4. ಎನ್‌ಜೆಪಿಸಿ ನಿವೃತ್ತಿ ವೇತನದಾರರು/ಕುಟುಂಬ ನಿವೃತ್ತಿ ವೇತನದಾರರಿಗೆ ಹಾಲಿ ಲಭ್ಯವಿರುವ ತುಟ್ಟಿ ಭತ್ಯೆಯ ದರವನ್ನು ಮೂಲ ನಿವೃತ್ತಿ 
ವೇತನ/ಕುಟುಂಬ ನಿವೃತ್ತಿ ವೇತನದ ಶೇ.13 ರಿಂದ ಶೇ.119 ಕ್ಕೆ ಹೆಚ್ಚಿಸಿ ದಿನಾಂಕ: 1ನೇ ಜುಲೈ, 2015 ರಿಂದ ಜಾರಿಗೆ ಬರುವಂತೆ ಮ೦ಜೂರು ಮಾಡಲು 
ಸಹ ಸರ್ಕಾರವು ಹರ್ಷಿಸುತ್ತದೆ. 

5. ಈ ಆದೇಶದ ಮೇರೆಗೆ ಮಂಜೂರಾಗಿರುವ ತುಟ್ಟ ಭತ್ಯೆಯನ್ನು ಮುಂದಿನ ಆದೇಶ ಹೊರಡಿಸುವವರೆಗೆ ನಗದಾಗಿ ಪಾವತಿ ಮಾಡಲಾಗುವುದು. 


6. ತುಟ್ಟಿ ಭತ್ಯೆಯ ಕಾರಣದಿ೦ದ ಸ೦ದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗು ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ 
ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು. 


7. ತುಟ್ಟಿ ಭತ್ಯೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದೇಶಕ್ಕಾಗಿ ಇದನ್ನು ವೇತನ ಎಂದು 
ಪರಿಗಣಿಸಲಾಗುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಿಶ್ವನಾಥ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸೇವೆಗಳು-2) 
FINANCE SECRETARIAT 
SUB: Dearness Allowance to Teaching Staff on UGC/AICTE/ICAR scales of pay and Judicial 


Officers/Pensioners on NJPC pay scales-Revision of rates. 


READ: 1. G.0.No.FD 10 SRP 2013, dated: 20.05.2013. 
2. G.0.No.FD 12 SRP 2013 (ll), dated: 12.06.2013. 
3.  G.0.No.FD 22 SRP 2013, dated: 10.10.2013. 
4. G.0.No.FD 07 SRP 2014, dated: 11.04.2014. 
5. G.0.No.FD 18 SRP 2014, dated: 01.10.2014. 


6.  G.0.No.FD 12 SRP 2015, dated: 08.05.2015. 
GOVERNMENT ORDER NO. FD 19 SRP 2015, BENGALURU, DATED: 8™ OCTOBER, 2015. 


Government are pleased to sanction increase in the rates of Dearness Allowance to Teaching Staff who are on 
UGCI/AICTEI/ICAR scales of pay and to Judicial Officers on NJPC pay scales from the existing 113% to 119% of the basic pay with 
effect from 1st July, 2015. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ೨೫೯ 





2. For the purpose of this order, the term ‘Basic Pay’ means, the pay drawn by a Government employee in the 
UGC/AICTE/ICAR and NJPC scales of pay applicable to the post held by him. 


3. Basic Pay shall not include any other emoluments. 


4. Government are also pleased to sanction increase in the rates of Dearness Allowance to NJPC Pensioners/Family 


Pensioners from the existing 113% to 119% of the basic pension/family pension with effect from 1st July, 2015. 
5. The increase in Dearness Allowance admissible under this order is payable in cash until further orders. 


6. The payment on account of Dearness Allowance involving fractions of 50 paise and above shall be rounded off to the next 


rupee and fractions less than 50 paise shall be ignored. 


7. The Dearness Allowance will be shown as a distinct element of remuneration and will not be treated as pay for any 


purpose. 
BY ORDER AND IN THE NAME OF THE GOVERNOR OF KARNATAKA, 
M. VISHWANATH 
Deputy Secretary to Government, 
Ak 1 Finance Department (Services-2). 
FINANCE SECRETARIAT 
SUB: Wavier of penalty amount payable under Sec.6(2) of the KTEG Act, 1979, during the Tax 
periods 2005-06 to 2011-12 in the case of M/s. Karnataka Silk Industries Corporation Ltd., 
(KSIC), Bengaluru, (TIN-29740095635). 
READ: 1. Letter No.KSIC/ACCTS ET & VAT/2013-14, dated 25/03/2014 from the Managing 
Director, KSIC Ltd., Bengaluru, to the Commissioner of Commercial Taxes, Bengaluru. 
2. Letter No.WRP CR 28/2013-14 dated: 14/08/2015 of the Commissioner of Commercial 
Taxes, Bengaluru. 
3. Letter No.KSIC/ACCTS/ ET& VAT/2015-16, dated: 10/08/2015 from the Managing 
Director, KSIC Ltd., Bengaluru, to the Commissioner of Commercial Taxes, Bengaluru. 
4. Letter No. KSIC/Govt.COR/2015-16, dated: 16/10/2015 from the Managing Director, KSIC 
Ltd., Bengaluru, to the Deputy Secretary to Government (B & R), Finance Department. 
PREAMBLE: 


The Commissioner of Commercial Taxes, in the letter read at (2) above, has stated that the Managing Director of Karnataka 
Silk Industries Corporation Ltd., (KSIC), Bengaluru, in the letter read at (1) above, has requested to consider remission of Interest and 
Penalty amounting to Rs. 83,72,827.00 and Rs. 11,29,176.00 respectively pertaining to the Assessment Years 2005-06 to 2011-2012 as 
demanded under Section 6 & 7(2) of the KTEG Act. 


In the letter read at (1) above, the Managing Director has cited the following reasons for waiver: 


i The Company has no budgetary support for its operational expenditure or Capital investment and it has to meet its 
own revenue which is marginal one. The ways and means available to the Company is not sufficient to meet 
working capital requirements in a highly competitive commercial world. The Company has recently paid Rs. 1.21 
crores to the Department of Sericulture towards Interest for the purchase of Raw Silk Yarn for the periods 1998 to 
2002 and debt portion which was due from the year 1990 as per the directions of the Government. Hence Meeting 


the fresh demand raised by the Department would be a burden again. 


iii The Company has paid entire amount of Entry Tax liability of Rs. 1.45 crores with great difficulty and the Company 
was registered as a sick unit with BIFR till 2003 and after restructuring scheme approved by the Government, the 


net worth turned positive. 


It is stated in the letter read at (2) above that the Company has paid entire amount of Basic Entry Tax of Rs. 1.45 crores levied 
under the provisions of KTEG Act, 1979 and requesting for the waiver of Interest and Penalty under Sections 6(2) and 7 (2) of 
the Act. 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೦, ೨೦೧೬ ಭಾಗ ೧ 








It is also stated that due to accumulated loss and net worth having turned negative, the Company was registered with BIFR 
from 1995 to 2003 and restructured during 2003-04, After restructuring, the Government loan of Rs. 22.91 crores due from it were 
converted into equity. Further, payment of VRS claim amounting to Rs. 25.56 crores added up to expenditure and the Company's losses 
mounted up to Rs. 56.00 crores as on 31/03/2005 resulting in a situation to go before the BIFR again To avoid this situation, the 
Government converted VRS loan of Rs. 22.00 crores, out of Rs. 25.56 crores, into Redeemable preference Shares which has to be 
redeemed within 07 years at the end of 2013 vide Government Order dated; 31/12/2006. Balance of VRS loan and interest thereon of 
Rs. 6.28 crores payable to Government was set-off against receivables of Rs. 6.52 crores relating to reimbursement of losses from 
Kanakapura Reeling Unit which was closed during 2013 due to loss Thus, with the Government financial support and restructuring 
scheme, KSIC has come out of purview of BIFR in 2004 and as a result of these measures, it has achieved just economic viability 
during 2011-12 and 2012-13. 


It has further explained that it has also made repayment of old debt portion to the Department of Sericulture in instalments and 
the Company had real financial hardship during 2002 to 2005-06 till 2011-12. It has achieved certain economic viability during 2011-12 


onwards. |! has explained that ways and means available to it is hardly sufficient to meet the working capital requirements. 


The Commissioner of Commercial Taxes, in the letter read at (2) above has opined that there is no provision to waive off 
Basic Entry Tax and Penalty levied under provisions of KTEG Act, 1979, but there is a provision to waive off Interest under Section 8(3) 
of the KTEG Act, 1979 with reference to rule 9-B of the KTEG Rules, 1979, Therefore, he has recommended for consideration of waiver 
of Interest and Penalty of Rs. 83,72,827.00 and Rs. 11,29,176.00 for the assessment years 2005-06 to 2011-12 respectively levied 
under the provisions of the KTEG Act through expenditure route via book ajdustment involving no cash outflow, taking into consideration 


of prompt payment of Basic Entry Tax of Rs. 1.45 crores soonafter assessment. 


The request made by the Managing Director, KSIC Ltd, Bengaluru, along with the recommendation of the Commissioner of 
Commercial Taxes, Bengaluru, and with reference to the Anuual Reports of the Assessee-Company filed for the Financial Year 2012-13 
and 2013-14 are examined. As KSIC has been earning substantial profits since the FY 2011-12 onwards, there is no justification for 
other reliefs for the reason mentioned by the Administrative Department. However, considering that the penalty in the nature of punition 
has been levied on account of delayed payment of tax during the years of financial crisis (under BIFR referral period), it is felt that KSIC 
deserves waiver of penalty. Hence, it is decided to waive off full penalty amounting to Rs. 11.29 lakhs through the grant route, subject to 


clearing of interest. therefore, the following order. 
GOVERNMENT ORDER NO. FD 96 CSL 2015, BENGALURU, DATED: 01/01/2016. 


The Government are hereby pleased to sanction a sum of Rs. 11.29 lakhs (Rupees Eleven Lakhs and Twenty Nine Thousand 
only) towards waiver of Penalty levied to M/s. Karnataka Silk Industries Corporation Ltd., Bengaluru, under the Entry Tax Act, 1979, 
through grant route provided under the Head of Account ``2040-00-101-0-09 Waiver of Penalty Dues-KSIC" and in turn with a book 


adjustment against a Revenue Receipt Head of Account ``0040-00-110-1-07'' involving no cash outflow. 


The Principal Accountant General (A&E), Karnataka, is requested to carry out the book adjustments in the accounts of the 
State for the year 2015-16. 


By Order and in the name of the Governor of Karnataka, 
K.S. PADMAVATHI 
Under Secretary to Government, 


PR. 58 Finance Department (C.T-1). 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


